WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮೇ ೩, ೨೦೧೨ (ವೈಶಾಖ ೧೩, ಶಕ ವರ್ಷ ೧೯೩೪) ಸಂಚಿಕೆ ೧೮ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2011-12ನೇ ಸಾಲಿನ ಮೂರನೇ ಕಂತಿನ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ; ಯೋಇ 69 ಯೋವಿವಿ 2011, ದಿನಾ೦ಕ: 04-06-2011. 
2. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 69 ಯೋವಿವಿ 2011, ದಿನಾಂಕ: 06-06-2011, 
3. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 69 ಯೋವಿವಿ 2011, ದಿನಾಂಕ: 10-10-2011, 





ಪ್ರಸ್ತಾವನೆ : 

ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2011-12 ನೇ ಸಾಲಿನ ಲೆಕ್ಕಶೀರ್ಷಿಕೆ “4575-60-800-0-01” 
(ಯೋಜನೆ) ಅಡಿಯಲ್ಲಿ ರೂ. 300.00 ಕೋಟಿಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯನ್ನು ಮೇಲೆ ಓದಲಾದ (1) ಮತ್ತು (2)ರ ಆದೇಶದಲ್ಲಿ 
ಮೊದಲನೆಯ ಕಂತಾಗಿ ರೂ. 99.83 ಕೋಟಿಗಳನ್ನು ಮತ್ತು ಮೇಲೆ ಓದಲಾದ (3)ರ ಆದೇಶದಲ್ಲಿ ಎರಡನೇ ಕಂತಾಗಿ ರೂ. 99.99 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದೆ. ಪ್ರಸಕ್ತ ಸಾಲಿಗೆ ಮೂರನೆಯ ಕಂತಾಗಿ ರೂ. 98.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಸರ್ಕಾರವು ತೀರ್ಮಾನಿಸಿದೆ 
ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖೆ: ಯೋಇ 69 ಯೋವಿವಿ 2011 ಬೆಂಗಳೂರು, ದಿನಾಂಕ: 07ನೇ ಮಾರ್ಚ್‌ 2012. 

2011-12ನೇ ಸಾಲಿನ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕಾಗಿ ಲೆಕ್ಕಶೀರ್ಷಿಕೆ “ 4575-60-800-0- 
01-132 (ಬಂಡವಾಳ ವೆಚ್ಚಗಳು) (ಯೋಜನೆ)” ಅಡಿಯಲ್ಲಿ ತಲಾ ರೂ. 20,25,000 ಗಳು (ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು 
ಮಾತ್ರ) ಲೆಕ್ಕಶೀರ್ಷಿಕೆ “4575-60-800-0-01-422 (ವಿಶೇಷ ಘಟಕ ಯೋಜನೆ)” ಅಡಿಯಲ್ಲಿ ತಲಾ ರೂ. 8,82,000 (ಎಂಟು ಲಕ್ಷದ ಎಂಬತ್ತೆರಡು 
ಸಾವಿರ ರೂಪಾಯಿಗಳು ಮಾತ್ರ, ಹಾಗೂ ಲೆಕ್ಕಶೀರ್ಷಿಕೆ “4575-60-800-0-01-423 (ಗಿರಿಜನ ಉಪಯೋಜನೆ)” ಅಡಿಯಲ್ಲಿ ತಲಾ ರೂ. 
3,59,000 (ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿಗಳು ಮಾತ್ರ) ರಂತೆ ಒಟ್ಟು ತಲಾ ರೂ. 32,66,000 ಗಳು (ಮೂವತ್ತೆರಡು ಲಕ್ಷದ 
ಅರವತ್ತಾರು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಅನುಬಂ೦ಧ-1 ರಲ್ಲಿ ಸೂಚಿಸಿರುವ ವಿಧಾನ ಸಭಾ ಕ್ಷೇತ್ರಗಳಿಗೆ ಒಟ್ಟು ರೂ. 70,21,90,000 
(ಎಪ್ಪತ್ತು ಕೋಟಿ ಇಪ್ಪತ್ತೊಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳು ಮಾತ್ರ ಹಾಗೂ ವಿಧಾನ ಪರಿಷತ್‌ ಸದಸ್ಯರಿಗೆ ಅನುಬಂಧ-2 ರಲ್ಲಿ 
ಸೂಚಿಸಿರುವಂತೆ ಒಟ್ಟು ರೂ. 22,21,55,000-00 (ಇಪ್ಪತ್ತೆರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳು ಮಾತ್ರ) 
ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿದೆ. ಒಟ್ಟು ಬಿಡುಗಡೆ ಮಾಡಿದ ಮೊತ್ತ ರೂ. 92,43,45,000 (ತೊಂಬತ್ತೆರಡು ಕೋಟಿ 
ನಲವತ್ತುಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳು ಮಾತ್ರ). 

(2) ಈ ಬಿಡುಗಡೆಯಾದ ಮೊತ್ತವನ್ನು ಸರ್ಕಾರದ ಪತ್ರ ಸಂಖ್ಯೆ: ಪಿಡಿ 250 ಪಿಎ೦ಎ೦ 2002, ದಿನಾಂಕ: 05-03-2002ರ ಪ್ರಕಾರ 
ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಖಾತೆ (ಪಿಡಿ ಅಕೌಂಟ್‌) ಯಲ್ಲಿ ಮೊದಲು ಜಮಾ ಮಾಡಿ ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು. 

(3) ಕರ್ನಾಟಕ ರಾಜ್ಯದ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಈ ಕ್ಷೇತ್ರಗಳಿಗೆ 
ಅನುದಾನವನ್ನು ಬಿಡುಗಡೆ ಮಾಡಿರುವುದಿಲ್ಲ. 

(4) ಈ ಬಿಡುಗಡೆಯಾದ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳು ಆಯಾ ಶಾಸಕರಿಂದ ಕ್ರಿಯಾ ಯೋಜನೆಯನ್ನು ಪಡೆದು, ಸರ್ಕಾರದ ಆದೇಶ ಸಂಖ್ಯೆ: 
ಪಿಡಿ 486 ಪಎಂಎಂ2001 ದಿನಾಂಕ: 6-07-2001 ರಲ್ಲಿ ಹಾಗೂ ತದನಂತರ ಹೊರಡಿಸಿದ ಪರಿಷ್ಕೃತ ಮಾರ್ಗಸೂಚಿಗಳಲ್ಲಿ ನೀಡಿರುವ 
ಸೂಚನೆಗಳಂತೆ ಅನುಷ್ಠಾನಗೊಳಿಸತಕ್ಕದ್ದು. 


(೧೧೬೯) 


೧೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





(5) ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಲು 
ಸೂಚಿಸಿದೆ ಹಾಗೂ ಬಿಡುಗಡೆ ಮಾಡಿದ ಅನುದಾನವನ್ನು ನಿಗಧಿತ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ಳದಿದ್ದಲ್ಲಿ ಮು೦ದಿನ ಕಂತಿನ ಹಣವನ್ನು ಬಿಡುಗಡೆ 
ಮಾಡಲಾಗುವುದಿಲ್ಲವೆಂದು ಸೂಚಿಸಿದೆ. 

(6) ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 4575-60-800-0-01-132 (ಬಂಡವಾಳ ವೆಚ್ಚಗಳು), “4575-60-800-0-01-422 (ವಿಶೇಷ ಘಟಕ 
ಯೋಜನೆ), ಹಾಗೂ “4575-60-800-0-01-423 (ಗಿರಿಜನ ಉಪಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು. 

(7) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 271 ವೆಚ್ಚ-6/2011 ದಿನಾಂಕ: 1-3-2012 ರಲ್ಲಿನ ಅನಧಿಕೃತ 
ಟಿಪ್ಪಣಿಯಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಜಿ. ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಅನುಬಂಧ-1 
ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 69 ಯೋವಿವಿ 2012 ದಿನಾಂಕ: 07-03-2012 
































































































































ಅದಾನ ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಜು 
ಸ 132-ಬಂಡವಾಳ ವೆಚ್ಚ | 422-ಎಸ್‌. ಸಿ.ಪಿ | 423-ಟಿ.ಎಸ್‌.ಪಿ 

1) ಬೀದರ್‌ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಬೀದರ್‌ ದಕ್ಷಿಣ 2025000.00 882000.00 359000.00 3266000.00 
2 ಬೀದರ್‌ ಉತ್ತರ 2025000.00 882000.00 359000.00 3266000.00 
3 ಹುಮ್ರಾಬಾದ್‌ 2025000.00 882000.00 359000.00 3266000.00 
4 ಬಸವಕಲ್ಲಾಣ 2025000.00 882000.00 359000.00 3266000.00 
5 ಭಾಲ್ತಿ 2025000.00 882000.00 359000.00 3266000.00 
6 ಔರಾದ್‌ 2025000.00 882000.00 359000.00 3266000.00 

ಒಟ್ಟು 12150000.00 5292000.00 2154000.00 19596000.00 
2) | ಬಳ್ಳಾರಿ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
| ಸಿರಗುಪ, 2025000.00 882000.00 359000.00 3266000.00 
2 ಬಳ್ಳಾರಿ ನಗರ 2025000.00 882000.00 359000.00 3266000.00 
3 ಬಳ್ಳಾರಿ (ಮೀ) 2025000.00 882000.00 359000.00 3266000.00 
4 ವಿಜಯನಗರ 2025000.00 882000.00 359000.00 3266000.00 
5 ಸಂಡೂರು (ಮೀ) 2025000.00 882000.00 359000.00 3266000.00 
6 ಕೂಡಗಿ (ಮೀ) 2025000.00 882000.00 359000.00 3266000.00 
7 ಕಂಪ್ಲಿ (ಮೀ) 2025000.00 882000.00 359000.00 3266000.00 
8 ಹೂವಿನ ಹಡಗಲಿ (ಮೀ) 2025000.00 882000.00 359000.00 3266000.00 
9 ಹಗರಿಬೊಮ್ಮನಹಳ್ಳಿ (ಮೀ) 2025000.00 882000.00 359000.00 3266000.00 

ಒಟ್ಟು 18225000.00 7938000.00 3231000.00 29394000.00 
3) ಚಿತ್ರದುರ್ಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಚಿತ್ರದುರ್ಗ 2025000.00 882000.00 359000.00 3266000.00 
2 ಮೊಳಕಾಲ್ಲೂರು 2025000.00 882000.00 359000.00 3266000.00 
3 ಚಳ್ಳಕೆರೆ 2025000.00 882000.00 359000.00 3266000.00 
4 ಹಿರಿಯೂರು 2025000.00 882000.00 359000.00 3266000.00 
ವಿ ಹೊಳಕ್ತೆರೆ 2025000.00 882000.00 359000.00 3266000.00 
6 ಹೊಸದುರ್ಗ 2025000.00 882000.00 359000.00 3266000.00 

ಒಟ್ಟು 12150000.00 5292000.00 2154000.00 19596000.00 
4) ದಾವಣಗೆರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಹರಪನಹಳ್ಳಿ 2025000.00 882000.00 359000.00 3266000.00 
2 ಹರಿಹರ 2025000.00 882000.00 359000.00 3266000.00 
3 ದಾವಣಗೆರೆ ದಕ್ಷಿಣ 2025000.00 882000.00 359000.00 3266000.00 
4 ದಾವಣಗೆರೆ ಉತ್ತರ 2025000.00 882000.00 359000.00 3266000.00 
5 ಮಾಯಗೊಂಡ 2025000.00 882000.00 359000.00 3266000.00 
6 ಜಗಳೂರು 2025000.00 882000.00 359000.00 3266000.00 








ಭಾಗ-೧ 










































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೭೧ 
7 ಚೆನ್ನಗಿರಿ 2025000.00 882000.00 359000.00 3266000.00 
8 ಹೊನ್ತಾಳಿ 2025000.00 882000.00 359000.00 3266000.00 
ಓಟು 16200000.00 7056000.00 2872000.00 26128000.00 
ವಿಧಾನಸಭಾ ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಸ 
ಸ್ಯ 132-ಬಂಡವಾಳ ವೆಚ್ಚ | 422-ಎಸ್‌. ಸಿ.ಪಿ | 423-ಟಿ.ಎಸ್‌.ಪಿ ಕ 
5) | ಗುಲರ್ಗಾ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
I ಚಿಂಚೋಳಿ (ಮೀ) 2025000.00 882000.00 359000.00 3266000.00 
2 ಗುಲರ್ಗಾ ದಕ್ಷಿಣ 2025000.00 882000.00 359000.00 3266000.00 
3 ಆಳಂದ 2025000.00 882000.00 359000.00 3266000.00 
4 ಗುಲರ್ಗಾ ಉತ್ತರ 2025000.00 882000.00 359000.00 3266000.00 
5 ಗುಲರ್ಗಾ ಗ್ರಾಮೀಣ (ಮೀ) 2025000.00 882000.00 359000.00 3266000.00 
6 ಅಫಜಲ್‌ ಪುರ 2025000.00 882000.00 359000.00 3266000.00 
7 ಸೇಡಂ 2025000.00 882000.00 359000.00 3266000.00 
8 ಜೇವರ್ಗಿ 2025000.00 882000.00 359000.00 3266000.00 
9 ಚಿತ್ತಾಪುರ 2025000.00 882000.00 359000.00 3266000.00 
ಒಟ್ಟು 18225000.00 7938000.00 3231000.00 29394000.00 
6) ಯಾದಗಿರ್‌ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಯಾದಗಿರ್‌ 2025000.00 882000.00 359000.00 3266000.00 
2 ಶಹಾಪುರ 2025000.00 882000.00 359000.00 3266000.00 
3 ಸುರಪುರ (ಮೀ) 2025000.00 882000.00 359000.00 3266000.00 
4 ಗುರುಮಿಟ್ಟಲ್‌ 2025000.00 882000.00 359000.00 3266000.00 
ಒಟ್ಟು 8100000.00 3528000.00 1436000.00 13064000.00 
7) | ರಾಯಚೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
1 ದೇವದುರ್ಗ (ಮೀ) 2025000.00 882000.00 359000.00 3266000.00 
2 ರಾಯಚೂರು 2025000.00 882000.00 359000.00 3266000.00 
3 ರಾಯಚೂರು ಗ್ರಾಮೀಣ (ಮೀ) 2025000.00 882000.00 359000.00 3266000.00 
4 ಮಾನ್ತಿ (ಮೀ) 2025000.00 882000.00 359000.00 3266000.00 
5 ಲಿಂಗಸುಗೂರು (ಮೀ) 2025000.00 882000.00 359000.00 3266000.00 
6 ಸಿಂಧನೂರು 2025000.00 882000.00 359000.00 3266000.00 
1 ಮಸ್ತಿ (ಮೀ) 2025000.00 882000.00 359000.00 3266000.00 
ಒಟ್ಟು 14175000.00 6174000.00 2513000.00 22862000.00 
8) | ಕೊಪ್ಪಳ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಕುಷ್ಟಗಿ 2025000.00 882000.00 359000.00 3266000.00 
2 ಯಲಬುರ್ಗ 2025000.00 882000.00 359000.00 3266000.00 
3 ಕನಕಗಿರಿ (ಮೀ) 2025000.00 882000.00 359000.00 3266000.00 
4 ಗಂಗಾವತಿ 2025000.00 882000.00 359000.00 3266000.00 
5 ಕೊಪಳ 2025000.00 882000.00 359000.00 3266000.00 
ಒಟ್ಟು 10125000.00 4410000.00 1795000.00 16330000.00 
ವಿಧಾನಸಭಾ ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಜು 
ಡಡ 132-ಬಂಡವಾಳ ವೆಚ್ಚ | 422-ಎಸ್‌ಸಿಪಿ | 423-ಟಿ.ಎಸ್‌.ಪಿ ನ್ನ 
9) | ಕೋಲಾರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
I ಶ್ರೀನಿವಾಸಪುರ 2025000.00 882000.00 359000.00 3266000.00 
2 ಮುಳಬಾಗಿಲು 2025000.00 882000.00 359000.00 3266000.00 
3 ಕೆ.ಜಿ.ಎಫ್‌ 2025000.00 882000.00 359000.00 3266000.00 
4 ಕೋಲಾರ 2025000.00 882000.00 359000.00 3266000.00 
5 ಬಂಗಾರುಪೇಟೆ 2025000.00 882000.00 359000.00 3266000.00 
6 ಮಾಲೂರು 2025000.00 882000.00 359000.00 3266000.00 
ಒಟ್ಟು 12150000.00 5292000.00 2154000.00 19596000.00 





ಚ 




























































































































































































೧೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 
10) ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನ ಸಭಾ 

ಕ್ಷೇತ್ರಗಳು 
| ಚಿಕ್ಕಬಳ್ಳಾಪುರ 2025000.00 882000.00 359000.00 3266000.00 
2 ಚಿಂತಾಮಣಿ 2025000.00 882000.00 359000.00 3266000.00 
3 ಶಿಡ್ಲಘಟ್ಟ 2025000.00 882000.00 359000.00 3266000.00 
4 ಬಾಗೇಪಲ್ಲಿ 2025000.00 882000.00 359000.00 3266000.00 
5 ಗೌರಿಬಿದನೂರು 2025000.00 882000.00 359000.00 3266000.00 

ಒಟ್ಟು 10125000.00 4410000.00 1795000.00 16330000.00 
11) | ತುಮಕೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
| ಪಾವಗಡ 2025000.00 882000.00 359000.00 3266000.00 
2 ಶಿರಾ 2025000.00 882000.00 359000.00 3266000.00 
3 ತುಮಕೂರು ಗಾಮಾಂತರ 2025000.00 882000.00 359000.00 3266000.00 
4 ಮಧುಗಿರಿ 2025000.00 882000.00 359000.00 3266000.00 
5 ಕೊರಟಗೆರೆ (ಮೀ) 2025000.00 882000.00 359000.00 3266000.00 
6 ತುಮಕೂರು ನಗರ 2025000.00 882000.00 359000.00 3266000.00 
7 ಕುಣಿಗಲ್‌ 2025000.00 882000.00 359000.00 3266000.00 
8 ಗುಬ್ಬಿ 2025000.00 882000.00 359000.00 3266000.00 
9 ತುರುವೇಕೆರೆ 2025000.00 882000.00 359000.00 3266000.00 
10 ತಿಪಟೂರು 2025000.00 882000.00 359000.00 3266000.00 
11 ಚಿಕ್ಷನಾಯಕನಹಳ್ಳಿ 2025000.00 882000.00 359000.00 3266000.00 

ಒಟ್ಟು 22275000.00 9702000.00 3949000.00 35926000.00 
12) | ರಾಮನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಕನಕಪುರ 2025000.00 882000.00 359000.00 3266000.00 
2 ಮಾಗಡಿ 2025000.00 882000.00 359000.00 3266000.00 
3 ರಾಮನಗರ 2025000.00 882000.00 359000.00 3266000.00 
4 ಚನ್ನಪಟ್ಟಣ 2025000.00 882000.00 359000.00 3266000.00 

ಒಟ್ಟು 8100000.00 3528000.00 1436000.00 13064000.00 

ನಿರ್‌ ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಬ 
ವ 132-ಬಂಡವಾಳ ವೆಚ್ಚ | 422-ಎಸ್‌.ಸಿ.ಪಿ 423-ಟಿ.ಎಸ್‌.ಪಿ ೫ 

13) ಬೆಂಗಳೂರು ನಗರ ಜಿಲ್ಲೆ ವಿಧಾನಸಭಾ 

ಕ್ಷೇತ್ರಗಳು 
| ಮಲೇಶ್ರರಂ 2025000.00 882000.00 359000.00 3266000.00 
2 ರಾಜಾಜಿನಗರ 2025000.00 882000.00 359000.00 3266000.00 
3 ಗಾಂಧಿನಗರ 2025000.00 882000.00 359000.00 3266000.00 
4 ಚಿಕ್ಕಪೇಟೆ 2025000.00 882000.00 359000.00 3266000.00 
ವಿ ದಾಸರಹಳ್ಳಿ 2025000.00 882000.00 359000.00 3266000.00 
6 ಚಾಮರಾಜಪೇಟೆ 2025000.00 882000.00 359000.00 3266000.00 
7 ಬಸವನಗುಡಿ 2025000.00 882000.00 359000.00 3266000.00 
8 ಜಯನಗರ 2025000.00 882000.00 359000.00 3266000.00 
9 ಮಹಾಲಕ್ಷ್ಮಿ ಲೇಔಟ್‌ 2025000.00 882000.00 359000.00 3266000.00 
10 ಹೆಬ್ಬಾಳ 2025000.00 882000.00 359000.00 3266000.00 
11 ಪುಲಿಕೇಶಿ ನಗರ (ಮೀ) 2025000.00 882000.00 359000.00 3266000.00 
12 ಯಲಹಂಕ 2025000.00 882000.00 359000.00 3266000.00 
13 ವಿಜಯ ನಗರ 2025000.00 882000.00 359000.00 3266000.00 
14 ಪದ್ಮನಾಭನಗರ 2025000.00 882000.00 359000.00 3266000.00 
15 ಆನೇಕಲ್‌ (ಮೀ) 2025000.00 882000.00 359000.00 3266000.00 
16 ಬೆಂಗಳೂರು ದಕ್ಷಿಣ 2025000.00 882000.00 359000.00 3266000.00 


























ಭಾಗ-೧ 




































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ ೨೦೧೨ ೧೧೭೩ 

17 ಕೆ.ಆರ್‌.ಪುರಂ 2025000.00 882000.00 359000.00 3266000.00 
18 ಬೊಮನಹಳ್ಳಿ 2025000.00 882000.00 359000.00 3266000.00 
19 | ಬ್ಯಾಟರಾಯನಪುರ 2025000.00 882000.00 359000.00 3266000.00 
20 ಯಶವಂತಪುರ 2025000.00 882000.00 359000.00 3266000.00 
21 | ರಾಜರಾಜೇಶ್ವರಿ ನಗರ 2025000.00 882000.00 359000.00 3266000.00 
22 ಬಿ.ಟಿ.ಎಂ. ಲೇಔಟ್‌ 2025000.00 882000.00 359000.00 3266000.00 
23 ಮಹದೇವಪುರ (ಮೀ) 2025000.00 882000.00 359000.00 3266000.00 
24 ಸರ್ವಜ್ಞ ನಗರ 2025000.00 882000.00 359000.00 3266000.00 
25 | ಶಾಂತಿನಗರ 2025000.00 882000.00 359000.00 3266000.00 
26 ಸಿ.ವಿ. ರಾಮನ್‌ನಗರ (ಮೀ) 2025000.00 882000.00 359000.00 3266000.00 
27 ಶಿವಾಜಿನಗರ 2025000.00 882000.00 359000.00 3266000.00 
28 ಟೂ ಖು 2025000.00 882000.00 359000.00 3266000.00 

ನಿರ್ದೇಶಿತರು) 
29 ಗೋವಿಂದರಾಜನಗರ 2025000.00 882000.00 359000.00 3266000.00 

ಒಟ್ಟು 58725000.00 25578000.00 10411000.00 94714000.00 

eT ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಕ 
ಸ 132-ಬಂಡವಾಳ ವೆಚ್ಚ | 422-ಎಸ್‌ ಸಿ.ಪಿ 423-ಟಿ.ಎಸ್‌.ಪಿ ಜ್ಯ 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಧಾನಸಭಾ 
14) | ಕ್ಷೇತ್ರಗಳು 
| ನೆಲಮಂಗಲ 2025000.00 882000.00 359000.00 3266000.00 
2 ದೊಡ್ಡಬಳ್ಳಾಪುರ 2025000.00 882000.00 359000.00 3266000.00 
3 ದೇವನಹಳ್ಳಿ 2025000.00 882000.00 359000.00 3266000.00 
4 ಹೊಸಕೋಟೆ 2025000.00 882000.00 359000.00 3266000.00 

ಒಟ್ಟು 8100000.00 3528000.00 1436000.00 13064000.00 
15) | ಮೈಸೂರು ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಟಿ. ನರಸೀಪುರ (ಮೀ) 2025000.00 882000.00 359000.00 3266000.00 
2 ಕೃಷ್ಣರಾಜ 2025000.00 882000.00 359000.00 3266000.00 
3 ಚಾಮರಾಜ 2025000.00 882000.00 359000.00 3266000.00 
4 ನರಸಿಂಹರಾಜ 2025000.00 882000.00 359000.00 3266000.00 
ಬ) ಚಾಮುಂಡೇಶರಿ 2025000.00 882000.00 359000.00 3266000.00 
6 ನಂಜನಗೂಡು (ಮೀ) 2025000.00 882000.00 359000.00 3266000.00 
7 ಹೆಚ್‌.ಡಿ.ಕೋಟೆ(ಮೀ) 2025000.00 882000.00 359000.00 3266000.00 
8 ಹುಣಸೂರು 2025000.00 882000.00 359000.00 3266000.00 
9 ವರುಣ 2025000.00 882000.00 359000.00 3266000.00 
10 ಕೃಷ್ಣರಾಜನಗರ 2025000.00 882000.00 359000.00 3266000.00 
11 ಪಿರಿಯಾಪಟಣ 2025000.00 882000.00 359000.00 3266000.00 

ಒಟ್ಟು 22275000.00 9702000.00 3949000.00 35926000.00 
16) | ಮಂಡ್ರ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
| ನಾಗಮಂಗಲ 2025000.00 882000.00 359000.00 3266000.00 
2 ಮದ್ದೂರು 2025000.00 882000.00 359000.00 3266000.00 
3 ಮೇಲುಕೋಟೆ 2025000.00 882000.00 359000.00 3266000.00 
4 ಮಳವಲ್ಲಿ (ಮೀ) 2025000.00 882000.00 359000.00 3266000.00 
ಇ) ಮಂಡ್ಯ 2025000.00 882000.00 359000.00 3266000.00 
6 ಕೆ.ಆರ್‌.ಪೇಟೆ 2025000.00 882000.00 359000.00 3266000.00 
7 ಶ್ರೀರಂಗಪಟ್ಟಣ 2025000.00 882000.00 359000.00 3266000.00 

ಒಟ್ಟು 14175000.00 6174000.00 2513000.00 22862000.00 































































































































































































೧೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 
17) ಚಾಮರಾಜನಗರ ಜಿಲ್ಲೆಯ ವಿಧಾನ ಸಭಾ 
ಕ್ಷೇತ್ರಗಳು 
| ಹನೂರು 2025000.00 882000.00 359000.00 3266000.00 
2 ಕೊಳ್ಳೇಗಾಲ 2025000.00 882000.00 359000.00 3266000.00 
3 ಚಾಮರಾಜನಗರ 2025000.00 882000.00 359000.00 3266000.00 
4 ಗುಂಡ್ಲುಪೇಟೆ 2025000.00 882000.00 359000.00 3266000.00 
ಒಟ್ಟು 8100000.00 3528000.00 1436000.00 13064000.00 
ವಿಧಾನಸಭಾ ಕ್ಷೇತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 A 
ಈ 132-ಬಂಡವಾಳ ವೆಚ್ಚ | 422-ಎಸ್‌ ಸಿ.ಪಿ 423-ಟಿ.ಎಸ್‌.ಪಿ 4 
18) | ಕೊಡಗು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
| ವಿರಾಜಪೇಟೆ 2025000.00 882000.00 359000.00 3266000.00 
2 ಮಡಿಕೇರಿ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
19) ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಸುಳ್ಳ 2025000.00 882000.00 359000.00 3266000.00 
2 ಪುತ್ತೂರು 2025000.00 882000.00 359000.00 3266000.00 
3 ಬೆಳಂಗಡಿ 2025000.00 882000.00 359000.00 3266000.00 
4 ಬಂಟ್ಹಾಳ 2025000.00 882000.00 359000.00 3266000.00 
5 ಮಂಗಳೂರು 2025000.00 882000.00 359000.00 3266000.00 
6 ಮಂಗಳೂರು ನಗರ 2025000.00 882000.00 359000.00 3266000.00 
7 ಮಂಗಳೂರು ದಕ್ಷಿಣ 2025000.00 882000.00 359000.00 3266000.00 
8 ಮೂಡಬಿದ್ರಿ 2025000.00 882000.00 359000.00 3266000.00 
ಒಟ್ಟು 16200000.00 7056000.00 2872000.00 26128000.00 
20) | ಉಡುಪಿ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
| ಕಾಪು * 0.00 0.00 0.00 0.00 
2 ಉಡುಪಿ * 0.00 0.00 0.00 0.00 
3 ಕುಂದಾಪುರ * 0.00 0.00 0.00 0.00 
4 ಬೈಂದೂರು * 0.00 0.00 0.00 0.00 
5 ಕಾರ್ಕಳ * 0.00 0.00 0.00 0.00 
ಒಟ್ಟು 0.00 0.00 0.00 0.00 
21) | ಶಿವಮೊಗ್ಗ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
| ಶಿವಮೊಗ್ಗ ಗ್ರಾಮಾಂತರ 2025000.00 882000.00 359000.00 3266000.00 
2 ಭದಾವತಿ 2025000.00 882000.00 359000.00 3266000.00 
3 ಶಿವಮೊಗ್ಗ 2025000.00 882000.00 359000.00 3266000.00 
4 ತೀರ್ಥಹಳ್ಳಿ 2025000.00 882000.00 359000.00 3266000.00 
5 ಸಾಗರ 2025000.00 882000.00 359000.00 3266000.00 
6 ಸೊರಬ 2025000.00 882000.00 359000.00 3266000.00 
7 ಶಿಕಾರಿಪುರ 2025000.00 882000.00 359000.00 3266000.00 
ಒಟ್ಟು 14175000.00 6174000.00 2513000.00 22862000.00 
ವಿಧಾನಸಭಾ ಕ್ಷೇತ್ರಗಳು ಲೆಕ ಶೀರ್ಷಿಕೆ 4575-60-800-0-01 ೫ 
3 132-ಬಂಡವಾಳ ವೆಚ್ಚ | 422-ಎಸ್‌.ಸಿ.ಪಿ 423-ಟಿ.ಎಸ್‌.ಪಿ ೬ 
22) | ಧಾರವಾಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
| ಧಾರವಾಡ 2025000.00 882000.00 359000.00 3266000.00 
2 ಹುಬಳ್ಲಿ- ಧಾರವಾಡ (ಪಶ್ಚಿಮ) 2025000.00 882000.00 359000.00 3266000.00 
3 ಹುಬ್ಬಳ್ಳಿ-ಧಾರವಾಡ ಪೂರ್ವ(ಮೀ) 2025000.00 882000.00 359000.00 3266000.00 










































































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೭೫ 
4 ಹುಬ್ಬಳ್ಳಿ- ಧಾರವಾಡ ಕೇಂದ್ರ 2025000.00 882000.00 359000.00 3266000.00 
5 ಕಲಘಟಗಿ 2025000.00 882000.00 359000.00 3266000.00 
6 ಕುಂದಗೋಳ 2025000.00 882000.00 359000.00 3266000.00 
7 ನವಲಗುಂದ 2025000.00 882000.00 359000.00 3266000.00 
ಒಟ್ಟು 14175000.00 6174000.00 2513000.00 22862000.00 
23) | ಹಾವೇರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| ಶಿಗ್ದಾಂವ್‌ 2025000.00 882000.00 359000.00 3266000.00 
2 ಹಾನಗಲ್‌ 2025000.00 882000.00 359000.00 3266000.00 
3 ಹಿರೇಕೆರೂರು 2025000.00 882000.00 359000.00 3266000.00 
4 ರಾಣೆಬೆನ್ನೂರು 2025000.00 882000.00 359000.00 3266000.00 
5 ಹಾವೇರಿ 2025000.00 882000.00 359000.00 3266000.00 
6 ಬ್ಲಾಡಗಿ 2025000.00 882000.00 359000.00 3266000.00 
ಒಟ್ಟು 12150000.00 5292000.00 2154000.00 19596000.00 
24) | ಬಿಜಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
1 ಮುದೇಬಿಹಾಳ 2025000.00 882000.00 359000.00 3266000.00 
2 ದೇವರಹಿಪರಗಿ 2025000.00 882000.00 359000.00 3266000.00 
3 ಬಸವನ ಬಾಗೇವಾಡಿ 2025000.00 882000.00 359000.00 3266000.00 
4 ನಾಗಠಾಣ (ಮೀ) 2025000.00 882000.00 359000.00 3266000.00 
5 ಬಿಜಾಪುರ ನಗರ 2025000.00 882000.00 359000.00 3266000.00 
6 ಬಬಲೇಶ್ತರ 2025000.00 882000.00 359000.00 3266000.00 
7 ಇಂಡಿ 2025000.00 882000.00 359000.00 3266000.00 
8 ಸಿಂದಗಿ 2025000.00 882000.00 359000.00 3266000.00 
ಒಟ್ಟು 16200000.00 7056000.00 2872000.00 26128000.00 
25) ಬಾಗಲಕೋಟೆ ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
1 ಜಮಖಂಡಿ 2025000.00 882000.00 359000.00 3266000.00 
2 ಬೀಳಗಿ 2025000.00 882000.00 359000.00 3266000.00 
3 ಮುಧೋಳ 2025000.00 882000.00 359000.00 3266000.00 
4 ಬಾಗಲಕೋಟೆ 2025000.00 882000.00 359000.00 3266000.00 
5 ಬಾದಾಮಿ 2025000.00 882000.00 359000.00 3266000.00 
6 ತೇರದಾಳ 2025000.00 882000.00 359000.00 3266000.00 
7 ಹುನಗುಂದ 2025000.00 882000.00 359000.00 3266000.00 
ಒಟ್ಟು 14175000.00 6174000.00 2513000.00 22862000.00 
ವಿಧಾನಸಭಾ ಕ್ಷೀತ್ರಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಸ 
132-ಬಂಡವಾಳ ವೆಚ್ಚ | 422-ಎಸ್‌.ಸಿ.ಪಿ 423-ಟಿ.ಎಸ್‌.ಪಿ ಜಿ 
26) ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
1 ಶೃಂಗೇರಿ * 0.00 0.00 0.00 0.00 
2 ಮೂಡಗೆರೆ * 0.00 0.00 0.00 0.00 
3 ಚಿಕ್ಕಮಗಳೂರು * 0.00 0.00 0.00 0.00 
4 ಕಡೂರು * 0.00 0.00 0.00 0.00 
5 ತರೀಕೆರೆ * 0.00 0.00 0.00 0.00 
ಒಟ್ಟು 0.00 0.00 0.00 0.00 

























































































































































































೧೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 
27) ಉತ್ತರ ಕನ್ನಡ ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
1 ಶಿರಸಿ 2025000.00 882000.00 359000.00 3266000.00 
2 ಭಟ್ಟಳ್‌ 2025000.00 882000.00 359000.00 3266000.00 
3 ಕುಮುಟಾ 2025000.00 882000.00 359000.00 3266000.00 
4 ಯಲ್ಲಾಹುರ 2025000.00 882000.00 359000.00 3266000.00 
5 ಹಳಿಯಾಳ 2025000.00 882000.00 359000.00 3266000.00 
6 ಕಾರವಾರ 2025000.00 882000.00 359000.00 3266000.00 
ಒಟ್ಟು 12150000.00 5292000.00 2154000.00 19596000.00 
28) | ಗದಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
1 ಶಿರಹಟ್ಟಿ 2025000.00 882000.00 359000.00 3266000.00 
2 ಗದಗ 2025000.00 882000.00 359000.00 3266000.00 
3 ರೋಣ 2025000.00 882000.00 359000.00 3266000.00 
4 ನರಗುಂದ 2025000.00 882000.00 359000.00 3266000.00 
ಒಟ್ಟು 8100000.00 3528000.00 1436000.00 13064000.00 
29) | ಬೆಳಗಾಂ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
1 ಬೆಳಗಾಂ ಉತ್ತರ 2025000.00 882000.00 359000.00 3266000.00 
2 ಬೆಳಗಾಂ ದಕ್ಷಿಣ 2025000.00 882000.00 359000.00 3266000.00 
3 ಬೆಳಗಾಂ ಗ್ರಾಮಾಂತರ 2025000.00 882000.00 359000.00 3266000.00 
4 ಕುಡಚಿ 2025000.00 882000.00 359000.00 3266000.00 
5 ಯಮಕನಮರಡಿ 2025000.00 882000.00 359000.00 3266000.00 
6 ಚಿಕ್ನೋಡಿ-ಸದಲಗ 2025000.00 882000.00 359000.00 3266000.00 
7. ರಾಯಭಾಗ 2025000.00 882000.00 359000.00 3266000.00 
8 ಕಾಗವಾಡ 2025000.00 882000.00 359000.00 3266000.00 
9 ಅಥಣಿ 2025000.00 882000.00 359000.00 3266000.00 
10 ಗೋಕಾಕ್‌ 2025000.00 882000.00 359000.00 3266000.00 
11 ಅರಬಾವಿ 2025000.00 882000.00 359000.00 3266000.00 
12 ಹುಕ್ತೇರಿ 2025000.00 882000.00 359000.00 3266000.00 
13 ಕಿತೂರು 2025000.00 882000.00 359000.00 3266000.00 
14 ನಿಪ್ಪಾಣಿ 2025000.00 882000.00 359000.00 3266000.00 
15 ಖಾನಾಪುರ 2025000.00 882000.00 359000.00 3266000.00 
16 ಬೈಲಹೊಂಗಲ 2025000.00 882000.00 359000.00 3266000.00 
17 ಸವದತ್ತಿ ಎಲ್ಲಮ್ನು 2025000.00 882000.00 359000.00 3266000.00 
18 ರಾಮದುರ್ಗ 2025000.00 882000.00 359000.00 3266000.00 
ಒಟ್ಟು 36450000.00 15876000.00 6462000.00 58788000.00 
30) | ಹಾಸನ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
1 ಬೇಲೂರು 2025000.00 882000.00 359000.00 3266000.00 
2 ಅರಸೀಕೆರೆ 2025000.00 882000.00 359000.00 3266000.00 
3 ಶ್ರವಣಬೆಳಗೊಳ 2025000.00 882000.00 359000.00 3266000.00 
4 ಹೊಳೆನರಸೀಪುರ 2025000.00 882000.00 359000.00 3266000.00 
5 ಅರಕಲಗೂಡು 2025000.00 882000.00 359000.00 3266000.00 
6 ಹಾಸನ 2025000.00 882000.00 359000.00 3266000.00 
7 ಸಕಲೇಶಪುರ 2025000.00 882000.00 359000.00 3266000.00 
ಒಟ್ಟು 14175000.00 6174000.00 2513000.00 22862000.00 
435375000.00 189630000.00 77185000.00 702190000.00 





ಶೇ 


ಕರ್ನಾಟಕ ರಾಜ್ಯದ ಉಡುಪಿ-ಚಿಕ್ಕಮಗಳೂರು ಉಪ ಚುನಾವಣೆ ಪ್ರಕ್ರಿಯೆ ಜಾರಿಯಲ್ಲಿರುವುದರಿಂದ ಈ ಲೋಕಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿರುವ ವಿಧಾನ ಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಮುಳಕೂರ ಎಂ.ಜಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 



























































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೭೭ 
ಅನುಬಂಧ-2 
ಸರ್ಕಾರಿ ಆದೇಶ ಸಂಖ್ಯೆ. ಯೋಇ 69 ಯೋವಿವಿ 2012, ದಿನಾಂಕ: 07-03-2012 
ಲೆಕ್ಷ ಶೀರ್ಷಿಕೆ 4575-60-800-0-01 
ವಿಧಾನಪರಿಷತ್‌ ಸದಸ್ಯರ ಹೆಸರುಗಳು ಹ ನ್ಯಾ py ಒಟ್ಟು 
132-ಬಂಡವಾಳ ವೆಚ್ಚ | 422-ಎಸ್‌.ಸಿ.ಪಿ 423-ಟಿ.ಎಸ್‌.ಪಿ 
1) ಬೀದರ್‌ ಜಿಲ್ಲೆ 
| ಖಾಜಿ ಅರಶದ್‌ ಆಲಿ 2025000.00 882000.00 359000.00 3266000.00 
2 ಬಸವರಾಜ್‌ ಹೆಚ್‌ ಪಾಟೀಲ್‌ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
2) | ಬಳ್ಳಾರಿ ಜಿಲ್ರೆ 
| ಕೆ.ಸಿ. ಕೊಂಡಯ್ಯ 2025000.00 882000.00 359000.00 3266000.00 
2 ಜಿ. ಜನಾರ್ಧನ ರೆಡಿ 2025000.00 882000.00 359000.00 3266000.00 
3 ಮೃತ್ತುಂಜಯ ಜಿನಗಾ 2025000.00 882000.00 359000.00 3266000.00 
4 ಎನ್‌. ತಿಪಣ್ಣ 2025000.00 882000.00 359000.00 3266000.00 
ಒಟ್ಟು 8100000.00 3528000.00 1436000.00 13064000.00 
3) | ಚಿತ್ರದುರ್ಗ ಜಿಲ್ಲೆ 
1 ಜಿ.ಎಚ್‌.ತಿಪ್ಪಾರೆಡ್ಡಿ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
4) | ದಾವಣಗೆರೆ ಜಿಲ್ಲೆ 
1 ಡಾ: ಎ.ಹೆಚ್‌. ಶಿವಯೋಗಿಸ್ತಾಮಿ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
5) | ಗುಲರ್ಗಾ ಜಿಲ್ಲೆ 
1 ಶಶಿಲ್‌ ಜಿ. ನಮೋಶಿ 2025000.00 882000.00 359000.00 3266000.00 
2 ಅಲ್ಲಮ ಪ್ರಭು ಪಾಟೀಲ್‌ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
6) | ರಾಯಚೂರು ಜಿಲ್ಲೆ 
1 ಮನೋಹರ ಮಸ್ತಿ 2025000.00 882000.00 359000.00 3266000.00 
2 ಎನ್‌. ಶಂಕ್ರಪ್ಪ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
7) | ಕೊಪ್ಪಳ ಜಿಲ್ಲೆ 
1 ಅಚಾರ್‌ ಹಾಲಪ ಬಸಪ, 2025000.00 882000.00 359000.00 3266000.00 
2 ಹೆಚ್‌.ಸಿ. ನೀರಾವರಿ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
8) | ಕೋಲಾರ ಜಿಲ್ಲೆ 
1 ನಸೀರ್‌ ಅಹಮದ್‌ 2025000.00 882000.00 359000.00 3266000.00 
2 ವೈ.ಎ. ನಾರಾಯಣಸ್ತಾಮಿ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
9) | ತುಮಕೂರು ಜಿಲ್ಲೆ 
1 ಜಗ್ಗೇಶ್‌ 2025000.00 882000.00 359000.00 3266000.00 
2 ಎಂ. ಆರ್‌ ಹುಲಿನಾಯ್ದರ್‌ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
10) | ರಾಮನಗರ ಜಿಲ್ಲೆ 
1 ಎಂ.ವಿ. ರಾಜಶೇಖರನ್‌ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
11) | ಬೆಂಗಳೂರು ನಗರ ಜಿಲ್ಲೆ 
| ಡಾ: ದೊಡ್ಡರಂಗೇಗೌಡ 2025000.00 882000.00 359000.00 3266000.00 
2 ವಿ.ಆರ್‌. ಸುದರ್ಶನ್‌ 2025000.00 882000.00 359000.00 3266000.00 
3 ಶ್ರೀನಾಥ್‌ 2025000.00 882000.00 359000.00 3266000.00 
4 ಡಿ.ಎಸ್‌. ವೀರಯ್ದ 2025000.00 882000.00 359000.00 3266000.00 
5 ಅಬ್ದುಲ್‌ ಅಜೀಂ 2025000.00 882000.00 359000.00 3266000.00 
6 ಡಾ: ಎಸ್‌.ಆರ್‌. ಲೀಲಾ 2025000.00 882000.00 359000.00 3266000.00 













































































































































































೧೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 
7 | ಆರ್‌.ವಿ. ವೆಂಕಟೇಶ್‌ 2025000.00 882000.00 359000.00 3266000.00 
8 | ವಿಮಲಾಗೌಡ 2025000.00 882000.00 359000.00 3266000.00 
9 | ಪ್ರೊ ಎಂ.ಆರ್‌.ದೊರೆಸ್ತಾಮಿ 2025000.00 882000.00 359000.00 3266000.00 
10 | ಪ್ರೊ: ಡಾ: ಮುಮಾಜ್‌ ಅಲಿ ಖಾನ್‌ 2025000.00 882000.00 359000.00 3266000.00 
11 | ದಯಾನಂದ 2025000.00 882000.00 359000.00 3266000.00 
12 | ವಿ. ಸೋಮಣ್ಣ 2025000.00 882000.00 359000.00 3266000.00 
13 | ಲಹರ್‌ ಸಿಂಗ್‌ ಸಿರೋಯಾ 2025000.00 882000.00 359000.00 3266000.00 
ಒಟ್ಟು 26325000.00 | 11466000.00 4667000.00 42458000.00 
12) | ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
1 | ಪುಟ್ಟ 2025000.00 882000.00 359000.00 3266000.00 
2 | ರಾಮಚಂದಗೌಡ 2025000.00 882000.00 359000.00 3266000.00 
3 | ಇ. ಕೃಷ್ಣಪ್ಪ 2025000.00 882000.00 359000.00 3266000.00 
ಒಟ್ಟು 6075000.00 |  2646000.00 1077000.00 9798000.00 
13) | ಮೈಸೂರು ಜಿಲ್ಲೆ 
1 | ತೋಂಟದಾರ್ಯ 2025000.00 882000.00 359000.00 3266000.00 
2 | ಎಸ್‌. ಚಿಕ್ಕಮಾದು 2025000.00 882000.00 359000.00 3266000.00 
3 | ಸಿದ್ದರಾಜು 2025000.00 882000.00 359000.00 3266000.00 
4 | ಕೆ.ಆರ್‌. ಮಲ್ಲಿಕಾರ್ಜುನಪ್ಪ 2025000.00 882000.00 359000.00 3266000.00 
5 | ಎಸ್‌. ನಾಗರಾಜು 2025000.00 882000.00 359000.00 3266000.00 
6 | ಕೆ.ವಿ. ನಾರಾಯಣಸ್ವಾಮಿ 2025000.00 882000.00 359000.00 3266000.00 
7 | ಸಿ.ಹೆಚ್‌. ವಿಜಯಶಂಕರ 2025000.00 882000.00 359000.00 3266000.00 
8 | ಗೋ. ಮಧುಸೂದನ್‌ 2025000.00 882000.00 359000.00 3266000.00 
ಒಟ್ಟು 16200000.00 | 7956000.00 2872000.00 26128000.00 
ವಿಧಾನಪರಿಷತ್‌ ಸದಸ್ಯರ ಹೆಸರುಗಳು ಲೆಕ್ಕ ಶೀರ್ಷಿಕೆ 4575-60-800-0-01 ಒಟ್ಟು 
132-ಬಂಡವಾಳ ವೆಚ್ಚ | 422-ಎಸ್‌ಸಿಪಿ | 423-ಟಿ.ಎಸ್‌.ಪಿ ಐ 
14) | ಮಂಡ್ಯ ಜಿಲ್ಲೆ 
1 | ಮರಿತಿಬ್ದೇಗೌಡ 2025000.00 882000.00 359000.00 3266000.00 
2 | ಬಿ. ರಾಮಕೃಷ್ಣ 2025000.00 882000.00 359000.00 3266000.00 
3 | ಅಶ್ವಥ್‌ ನಾರಾಯಣ 2025000.00 882000.00 359000.00 3266000.00 
ಒಟ್ಟು 6075000.00 | 2646000.00 1077000.00 9798000.00 
15) | ಕೊಡಗು ಜಿಲ್ಲೆ 
1 ಎಂ.ಸಿ. ನಾಣಯ್ಯ 2025000.00 882000.00 359000.00 3266000.00 
2 |ಟಿ. ಜಾನ್‌ 2025000.00 882000.00 359000.00 3266000.00 
ಒಟ್ಟು 4050000.00 1764000.00 718000.00 6532000.00 
16) | ದಕ್ಷಿಣ ಕನ್ನಡ ಜಿಲ್ಲೆ 
1 [ಗಣೇಶ್‌ ಕಾರ್ಣಿಕ್‌ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
17) | ಉಡುಪಿ ಜಿಲ್ಲೆ * 
1 |. ಪ್ರತಾಪಚಂದ್ರ ಶೆಟ್ಟಿ 0.00 0.00 0.00 0.00 
2 | ಡಾ: ವಿ.ಎಸ್‌. ಆಚಾರ್ಯ 0.00 0.00 0.00 0.00 
3 | ಕೋಟ ಶ್ರೀನಿವಾಸ ಪೂಜಾರಿ 0.00 0.00 0.00 0.00 
ಒಟ್ಟು 0.00 0.00 0.00 0.00 
18) | ಶಿವಮೊಗ್ಗ ಜಿಲ್ಲೆ 
1 | ಡಿ.ಹೆಚ್‌. ಶಂಕರಮೂರ್ತಿ 2025000.00 882000.00 359000.00 3266000.00 
2 | ಭಾರತಿ ಶೆಟ್ಟಿ 2025000.00 882000.00 359000.00 3266000.00 























ಭಾಗ-೧ 






























































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೭೯ 
3 ಆರ್‌.ಕೆ. ಸಿದ್ದರಾಮಣ್ಣ 2025000.00 882000.00 359000.00 3266000.00 
4 ಪೊ: ಪಿ.ವಿ. ಕೃಷ್ಣಭಟ್‌ 2025000.00 882000.00 359000.00 3266000.00 
ಒಟ್ಟು 8100000.00 3528000.00 1436000.00 13064000.00 
19) | ಧಾರವಾಡ ಜಿಲ್ಲೆ 
ವಿಜಯ ಸಂಕೇಶ್ವರ 2025000.00 882000.00 359000.00 3266000.00 
2 ಮತ್ತಿಕಟಿವೀರಣ್ಣ 2025000.00 882000.00 359000.00 3266000.00 
3 ಬಸವರಾಜ ಹೊರಟ್ಟಿ 2025000.00 882000.00 359000.00 3266000.00 
4 ಮೋಹನ್‌ ಎ. ಲಿಂಬೇಕಾಯಿ 2025000.00 882000.00 359000.00 3266000.00 
5 ಮಾನೆ ಶ್ರೀನಿವಾಸ 2025000.00 882000.00 359000.00 3266000.00 
ಒಟ್ಟು 10125000.00 4410000.00 1795000.00 16330000.00 
20) | ಹಾವೇರಿ 
1 ಶಿವರಾಜ ಸಜ್ಜನರ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
21) ಬಿಜಾಪುರ ಜಿಲ್ಲೆ 
1 ಅರುಣ ಶಹಾಪುರ 2056000.00 889000.00 388000.00 3333000.00 
ಒಟ್ಟು 2056000.00 889000.00 388000.00 3333000.00 
ವಿಧಾನಪರಿಷತ್‌ ಸದಸ್ಯರ ಹೆಸರುಗಳು ಲೆಕ್ಕ ಶೀರ್ಷಿಕೆ 4575-60-800-0-01 A 
132-ಬಂಡವಾಳ ವೆಚ್ಚ | 422-ಎಸ್‌.ಸಿಪಿ | 423- ಟಿ.ಎಸ್‌.ಪಿ ಈ 
22) | ಬಾಗಲಕೋಟೆ ಜಿಲ್ಲೆ 
1 ಎಸ್‌. ಆರ್‌. ಪಾಟೀಲ್‌ 2025000.00 882000.00 359000.00 3266000.00 
2 ಜಿ.ಎಸ್‌. ನ್ಹಾಮಗೌಡ 2025000.00 882000.00 359000.00 3266000.00 
3 ನಾರಾಯಣ ಸಾ. ಬಾಂಡಗೆ 2025000.00 882000.00 359000.00 3266000.00 
ಒಟ್ಟು 6075000.00 2646000.00 1077000.00 9798000.00 
23) | ಚಿಕ್ಕಮಗಳೂರು ಜಿಲ್ಲೆ 
ಮೋಟಮ್ಮ 0.00 0.00 0.00 0.00 
2 ವೈ.ಎಸ್‌. ವಿ. ದತ್ತ 0.00 0.00 0.00 0.00 
3 ಎ.ವಿ.ಗಾಯತ್ರಿ ಶಾಂತೇಗೌಡ 0.00 0.00 0.00 0.00 
4 ಎಂ. ಶ್ರೀನಿವಾಸ್‌ 0.00 0.00 0.00 0.00 
ಒಟ್ಟು 0.00 0.00 0.00 0.00 
24) | ಉತ್ತರ ಕನ್ನಡ ಜಿಲ್ಲೆ 
I ಘೋಟ್ಟಿಕರ್‌ ಶ್ರೀಕಾಂತ ಲಕ್ಷ್ಮಣ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
25) | ಬೆಳಗಾಂ ಜಿಲ್ಲೆ 
I ವೀರಕುಮಾರ್‌ ಅಪಾಸೋ ಪಾಟೀಲ್‌ 2025000.00 882000.00 359000.00 3266000.00 
2 ಕವಟಗಿ ಮಠ ಮಹಂತೇಶ್‌ 2025000.00 882000.00 359000.00 3266000.00 
3 ಮಹಾಂತೇಶ್‌ ಶಿವಾನಂದ ಕೌಜಲಗಿ 2025000.00 882000.00 359000.00 3266000.00 
ಒಟ್ಟು 6075000.00 2646000.00 1077000.00 9798000.00 
26) | ಹಾಸನ ಜಿಲ್ಲೆ 
1 ಪಟೇಲ್‌ ಶಿವರಾಂ 2025000.00 882000.00 359000.00 3266000.00 
ಒಟ್ಟು 2025000.00 882000.00 359000.00 3266000.00 
ಒಟ್ಟು ಮೊತ್ತ 137731000.00 59983000.00 24441000.00 222155000.00 
* ಕರ್ನಾಟಕ ರಾಜ್ಯದ ಉಡುಪಿ-ಚಿಕ್ಕಮಗಳೂರು ಉಪ ಚುನಾವಣೆ ಪ್ರಕ್ರಿಯೆ ಜಾರಿಯಲ್ಲಿರುವುದರಿಂದ ಈ ಲೋಕಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿರುವ ವಿಧಾನ ಪರಿಷತ್‌ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 
ಮುಳಕೂರ ಎಂ.ಜಿ. 
ಪಿ.ಆರ್‌. 904 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 





೧೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





ವಾಣಿಜ್ಯ ಮತು ಕೈಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಎ. ಆನಂದ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಪ್ಪಳ ಇವರ ವಿರುದ್ಧ ಇಲಾಖಾ ವಿಚಾರಣೆ 
ನಡೆಸುವ ಬಗ್ಗೆ. 
1 ಸರ್ಕಾರಿ ಪತ್ರ ಸಂಖ್ಯೆ: ಸಿಐ 56 ಐಎನ್‌ಡಿ 2000, ದಿನಾಂಕ: 06-11-2001 ಮತ್ತು ದಿನಾಂಕ: 13-02-2002. 
2. ಅಧಿಕಾರಿಯವರ ಪತ್ರ ಸಂಖ್ಯೆ: ಬೆಂಗ್ರಾಜಿಪ: ಡಿಆರ್‌ಡಿಎ:ಸಿಬ್ಬಂದಿ:76:2000-06, ದಿ: 19-01-2002. 
3. ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಸಿಐ 34 ಐಎನ್‌ಡಿ 2007, ದಿ: 21-11-2007, 17-03-2009 ಮತ್ತು 
03-06-2009. 
4. ಅಧಿಕಾರಿಯವರ ಪತ್ರ ಸಂಖ್ಯೆ: ಕೈಜಿ/ಜ೦ನಿ/ಆ.ವಿ/ಮೆ.ರಿ/2007-08, ದಿ: 29-01-2008. 
5. ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಸಿಐ 34 ಐಎನ್‌ಡಿ 2007, ದಿನಾಂಕ: 08-09-2009. 
6. ಅಧಿಕಾರಿಯವರು ಲಿಖಿತ ಹೇಳಿಕೆ ನೀಡಿರುವ ದಿ: 24-10-2009. 


ಓದಲಾಗಿದೆ : 


ಪ್ರಸ್ತಾವನೆ : 

ಶ್ರೀ ಎ. ಆನಂದ್‌, ಜಂಟಿ ನಿರ್ದೇಶಕರು, ಪ್ರಸ್ತುತ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳ, ಇವರು ಈ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿರುವ ಆಸ್ತಿ 
ಮತ್ತು ದಾಯಿತ್ವ ತಃಖ್ತೆಯನ್ನು ಪರಿಶೀಲಿಸಿ ಅಧಿಕಾರಿಯವರಿಂದ ಹೆಚ್ಚುವರಿ ಮಾಹಿತಿಯನ್ನು ಹಾಗೂ ಸರ್ಕಾರಕ್ಕೆ ಸಲ್ಲಿಸದೇ ಇರುವ ಆಸ್ತಿ ಮತ್ತು 
ದಾಯಿತ್ವ ವಿವರಗಳನ್ನು ಒದಗಿಸುವಂತೆ ಉಲ್ಲೇಖ (1ರ ಪತ್ರದಲ್ಲಿ ಕೋರಲಾಗಿದ್ದು, ಸದರಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯವರು ಉಲ್ಲೇಖ (2) 
ರ ಪತ್ರದೊಂದಿಗೆ 1997 ರಿಂದ 1999-2000ನೇ ಸಾಲುಗಳ ಆಸ್ತಿ ಮತ್ತು ದಾಯಿತ್ವ ಪಟ್ಟಿಗಳನ್ನು ಹಾಗೂ ಹೆಚ್ಚುವರಿ ಮಾಹಿತಿಯನ್ನು ಸರ್ಕಾರಕ್ಕೆ 
ಸಲ್ಲಿಸಿದ್ದು, ಸದರಿ ತಃಖ್ತೆಗಳನ್ನು ಪರಿಶೀಲಿಸಲಾಗಿ, ಮಾಹಿತಿಯು ಅಪೂರ್ಣವಾಗಿದ್ದು, ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 37 ಸೇಆಇ 2000 ದಿ: 
29-05-2000ರಲ್ಲಿ ಸೂಚಿಸಿರುವಂತೆ ಆಸ್ತಿ ಮತ್ತು ಯಣ ಪಟ್ಟಿಯ ನಮೂನೆ 1 ಮತ್ತು ನಮೂನೆ 2ರಲ್ಲಿ ಎಲ್ಲಾ ಮಾಹಿತಿ/ ವಿವರಗಳನ್ನು ನಮೂದಿಸಿ 
ಸಲ್ಲಿಸುವಂತೆ ಉಲ್ಲೇಖ (1ರ ಸರ್ಕಾರದ ಪತ್ರ ದಿ: 13-02-2002ರಲ್ಲಿ ಅಧಿಕಾರಿಯವರಿಗೆ ತಿಳಿಸಲಾಗಿತ್ತು. 

ಆದರೆ, ಸದರಿ ಅಧಿಕಾರಿಯವರು ಮಾಹಿತಿ / ವಿವರಗಳನ್ನು ಒದಗಿಸದೇ ಇದ್ದ ಕಾರಣ, ಉಲ್ಲೇಖ (3)ರನ್ವಯ ಕಾರಣ ಕೇಳುವ 
ನೋಟೀಸನ್ನು ಜಾರಿಗೊಳಿಸಲಾಗಿತ್ತು. ಸದರಿ ನೋಟೀಸಿಗೆ ಸಂಬಂಧಪಟ್ಟಂತೆ ಅಧಿಕಾರಿಯವರು ಉಲ್ಲೇಖ (4)ರ ತಮ್ಮ ಪತ್ರದಲ್ಲಿ ಸರ್ಕಾರದಿಂದ 
ಕೋರಿರುವ ಮಾಹಿತಿ/ ವಿವರಗಳನ್ನು ಒದಗಿಸಲು ಸಮಯಾವಕಾಶವನ್ನು ನೀಡಲು ಹಾಗೂ ದಿ: 06-11-2011 ಮತ್ತು 13-02-2002ರ ಸರ್ಕಾರಿ 
ಪತ್ರಗಳನ್ನು ಒದಗಿಸುವಂತೆ ಕೋರಿದ್ದು, ಸದರಿ ಪತ್ರದ ಪ್ರತಿಗಳನ್ನು ದಿ: 02-02-2008ರ ಸರ್ಕಾರಿ ಪತ್ರದೊಂದಿಗೆ ಅಧಿಕಾರಿಯವರಿಗೆ ಕಳುಹಿಸಿ 
ಸರ್ಕಾರದಿಂದ ಕೋರಿರುವ ಮಾಹಿತಿ/ ವಿವರಗಳನ್ನು 15 ದಿನಗಳೊಳಗಾಗಿ ಒದಗಿಸುವಂತೆ ತಿಳಿಸಲಾಗಿತ್ತು. ಆದರೆ, ಅಧಿಕಾರಿಯವರು ಮಾಹಿತಿ/ 
ವಿವರಗಳನ್ನು ಒದಗಿಸಿರುವುದಿಲ್ಲ. ಉಲ್ಲೇಖ (3)ರ ದಿ: 17-03-2009 ಮತ್ತು ದಿ: 03-06-2009ರಲ್ಲಿ ಅಧಿಕಾರಿಯವರಿಗೆ ಕಾರಣ ಕೇಳುವ 
ನೋಟೀಸ್‌ಗಳನ್ನು ಜಾರಿಗೊಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರ ನೋಟೀಸಿನಲ್ಲಿ ಶ್ರೀ ಎ. ಆನಂದ್‌, ಜಂಟಿ ನಿರ್ದೇಶಕರು, ಪ್ರಸ್ತುತ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳ, 
ಇವರ ಎರುದ್ಧ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ನಿಯಮ 11 ರನ್ವಯ ಇಲಾಖಾ 
ವಿಚಾರಣೆ ನಡೆಸಲು ದೋಷಾರೋಪಣಾ ಪಟ್ಟಿಗಳನ್ನೊಳಗೊಂಡಂತೆ ಅನುಬಂಧ 1 ರಿಂದ 4 ನ್ನು ಜಾರಿಗೊಳಿಸಲಾಗಿತ್ತು. ಈ ಸಂಬಂಧ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (6)ರಲ್ಲಿ ಸದರಿ ನೋಟೀಸಿಗೆ ಅಧಿಕಾರಿಯವರು ದಿ: 24-10-2009ರ ಲಿಖಿತ ಹೇಳಿಕೆಯಲ್ಲಿ ಇಲಾಖಾ ವಿಚಾರಣೆಯನ್ನು 
ಕೈಬಿಡುವಂತೆ ಕೋರಿರುತ್ತಾರೆ. 

ಸರ್ಕಾರವು ಮೇಲ್ಕಂಡ ವಿವರಗಳನ್ನು ಪರಿಶೀಲಿಸಿ ಇಲಾಖಾ ವಿಚಾರಣೆ ನಡೆಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 34 ಐಎನ್‌ಡಿ 2007, ಬೆಂಗಳೂರು, ದಿನಾಂಕ: 12-3-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎ. ಆನಂದ್‌, ಜಂಟಿ ನಿರ್ದೇಶಕರು, ಪ್ರಸ್ತುತ ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಕೊಪ್ಪಳ, ಇವರು ಸರ್ಕಾರದಿಂದ ಕೋರಿರುವ ಮಾಹಿತಿಯನ್ನು ಹಾಗೂ 2001-02ನೇ ಸಾಲಿನಿಂದ 2008-09ನೇ ಸಾಲುಗಳವರೆಗಿನ ಆಸ್ತಿ ಮತ್ತು 
ದಾಯಿತ್ವ ತಃಖ್ತೆಗಳನ್ನು ನಿಗಧಿತ ಅವಧಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸದೇ ಇರುವುದು ಕರ್ನಾಟಕ ಸಿವಿಲ್‌ ಸೇವಾ (ನಡತೆ) ನಿಯಮಾವಳಿ 1966ರ ನಿಯಮ 
3 ( (0) (1) ರ ನಿಯಮ ಹಾಗೂ ನಿಯಮ 23ನ್ನು ಉಲ್ಲಂಘಿಸಿದ್ದು, ಈ ಉಲ್ಲಂಘನೆಯನ್ನು ದುರ್ನಡತೆ ಎಂದು ಪರಿಗಣಿಸಿ ಕೆ.ಸಿ.ಎಸ್‌. (ಸಿಸಿಎ) 
ನಿಯಮಾವಳಿ 1957 ರ ನಿಯಮ 11 ರಡಿಯಲ್ಲಿ ಇಲಾಖಾ ವಿಚಾರಣೆ ನಡೆಸಲು “ಶ್ರೀ ಎ. ಕೃಷ್ಣಪ್ಪ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ನಂ. 1242, 4ನೇ 
ಮುಖ್ಯರಸ್ತೆ, 8ನೇ ಕ್ರಾಸ್‌, ಚಂದ್ರಾ ಲೇಜೌಟ್‌, ಬೆಂಗಳೂರು-560040” ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಅದೇ ನಿಯಮದಡಿ ಶಿಸ್ತು 
ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು “ಉಪ ನಿರ್ದೇಶಕರು (ಆಡಳಿತ) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಕೇಂದ್ರ ಕಛೇರಿ, ಬೆಂಗಳೂರು.” ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಕೈಗಾರಿಕಾಭಿವೃದ್ಧಿ ಆಯುಕ್ತರ ಕಛೇರಿಯಲ್ಲಿ ಅಥವಾ ಅವರು ಗುರುತಿಸಿ ನಿಗದಿಪಡಿಸುವ ಸ್ಥಳದಲ್ಲಿ 
ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಶೀಘ್ರಲಿಪಿಗಾರರು/ ಬೆರಳಚ್ಚುಗಾರರ ಸಹಾಯವನ್ನು ಮತ್ತು ಲೇಖನ ಸಾಮಾಗ್ರಿಗಳನ್ನು ಒದಗಿಸಲು 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗೆ ಸೂಚಿಸಲಾಗಿದೆ. 

ವಿಚಾರಣಾಧಿಕಾರಿಗಳು ಮೂರು ತಿಂಗಳೊಳಗಾಗಿ ವಿಚಾರಣೆಯನ್ನು ಪೂರೈಸಿ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸುವಂತೆ 
ಆದೇಶಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ; ಸಿಆಸುಇ 6 ಸೇಇವಿ 2010 ದಿ: 28-04-2011 ರನ್ವಯ ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಗಳು 
ಸಂಭಾವನೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌.ಎಸ್‌. ವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 905 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೮೧ 





ಕನ್ನಡ ಸಂಸ್ಕೃತಿ, ಮತ್ತು ವಾರ್ತಾ ಸಚಿವಾಲಯ 
ವಿಷಯ : ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಗೆ ಸೃಜಿಸಲಾಗಿರುವ ಆಯುಕ್ತರ ಹುದ್ದೆಯನ್ನು ಮುಂದುವರೆಸುವ 
ಕುರಿತು. 
ಓದಲಾಗಿದೆ: 1. ಆದೇಶ ಸಂಖ್ಯೆ; ಸಂಕಇ 12 ಕೆಎಂಯು 2004, ದಿ: 25-03-2004. 
2. ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 39 ಕೆಎಂಯು 2010 ದಿನಾಂಕ: 18-03-2010. 
3. ಪತ್ರ ಸಂಖ್ಯೆ: ಆಪ್ರಾಸಂಪ/ಆ.ಹುಮು/2011-12, ದಿನಾಂಕ: 09-03-2012. 
ಪ್ರಸ್ತಾವನೆ : 
ಮೇಲೆ(1)ರಲ್ಲಿ ಓದಲಾದ ದಿನಾಂಕ: 25-03-2004ರ ಸರ್ಕಾರಿ ಆದೇಶದಲ್ಲಿ ಹೊಸದಾಗಿ ಆಸ್ತಿತ್ವಕ್ಕೆ ಬಂದಿರುವ ಪ್ರಾಚ್ಯವಸ್ತು 
ಸಂಗ್ರಹಾಲಯಗಳು ಮತ್ತು ಪರಂಪರೆ ಕಛೇರಿಗೆ ಭಾರತೀಯ ಆಡಳಿತ ಸೇವೆ ಸೂಪರ್‌ಟೈಮ್‌ ವೇತನ ಶ್ರೇಣಿಯಲ್ಲಿ (ರೂ.18400-500-22400) 
ಆಯುಕ್ತರ ಹುದ್ದೆಯನ್ನು ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿದೆ. ಸದರಿ ಹುದ್ದೆಯನ್ನು ಕಾಲ ಕಾಲಕ್ಕೆ ಮುಂದುವರಿಸಲಾಗಿದ್ದು, ಮೇಲೆ 
ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ: 11-02-2010 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರಿಸಲಾಗಿತ್ತು 
ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತರ ಹುದ್ದೆಯ ಅವಧಿಯು ದಿನಾಂಕ: 10-02-2011್ಕೆ 
ಮುಕ್ತಾಯಗೊಂಡಿದ್ದು, ಸದರಿ ಹುದ್ದೆಯನ್ನು ದಿನಾಂಕ: 11-02-201ರಿ೦ಂದ 2 ವರ್ಷದ ಅವಧಿಗೆ ಮುಂದುವರೆಸಿ ಆದೇಶವನ್ನು ಹೊರಡಿಸುವಂತೆ 
ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 66 ಕೆಎಂಯು 2012, ಬೆಂಗಳೂರು, ದಿನಾಂಕ: 12-03-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಈ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ದಿನಾಂಕ: 11-02-2011ರಿಂದ ಎರಡು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇದರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸರ್ಕಾರವು ಮುಂದುವರೆಸಿ ಆದೇಶಿಸಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10-07-96ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಆಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಗೀತಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 906 ಕನ್ನಡ ಸಂಸ್ಕೃತಿ, ಮತ್ತು ವಾರ್ತಾ ಇಲಾಖೆ 
(ಆಡಳಿತ ಕನ್ನಡ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸುಇ (ಚುನಾವಣೆ) ಈ 
ಹುದ್ದೆಯನ್ನು ಐ.ಎ.ಎಸ್‌ ಶೃಂಗ ಶ್ರೇಣಿಯಲ್ಲಿ ಸೃಜಿಸುವ / ಉನ್ನತೀಕರಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 585 ಸಅಸೇ 2010, ದಿ: 14-12-2010. 
2. ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1) ಇವರ ಪತ್ರ ಸಂಖ್ಯೆ:ಡಿಪಿಎಆರ್‌ 532 
ಎಸ್‌ಎಎಸ್‌ 2011, ದಿನಾಂಕ: 21-10-2011. 
3. ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1) ಇವರ ಪತ್ರ ಸಂಖ್ಯೆ: ಡಿಪಿಎಆರ್‌ 532 
ಎಸ್‌ಎಎಸ್‌ 2011, ದಿನಾಂಕ: 30-01-2012. 
4. ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಮುಚುಅ 232 ಅಕಾ/2011, ದಿನಾಂಕ: 12-10-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರಲ್ಲಿ ಸಿಆಸುಇ (ಚುನಾವಣೆಗಳು) ಇಲಾಖೆಯಲ್ಲಿನ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ದಿನಾಂಕ: 26-11-2010ರಿಂದ ಒಂದು ವರ್ಷದ ಅವಧಿಗೆ ಅಥವಾ ಅಧಿಕಾರಿಯು ಈ ಹುದ್ದೆಯಲ್ಲಿ ಕರ್ತವ್ಯ 
ನಿರ್ವಹಿಸುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಐಎಏಸ್‌ ಶೃಂಗ ಶ್ರೇಣಿ ರೂ. 80.000.00 (ನಿಗಧಿತ)ಗಳ ವೇತನ ಶ್ರೇಣಿಯ 
ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ:(2)ರ ಪತ್ರದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಸಿಆಸು ಇಲಾಖೆಯ (ಚುನಾವಣೆಗಳು) ಹುದ್ದೆಯನ್ನು ದಿನಾಂಕ: 26-05-2011ರವರೆಗೆ ನಿಲಂಬನೆಯಲ್ಲಿರಿಸಲು ಅನುಮತಿ ಕೋರಿ ಭಾರತ 
ಸರ್ಕಾರವನ್ನು ಕೋರಲಾಗಿದೆ. ಅದೇ ರೀತಿ ಮೇಲೆ ಓದಲಾದ (3)ರಲ್ಲಿ ಸದರಿ ಹುದ್ದೆಯನ್ನು ದಿ:26-05-2012ರವರೆಗೆ ನಿಲಂಬನೆಯಲ್ಲಿರಿಸಲು ಕೇಂದ್ರ 
ಸರ್ಕಾರಕ್ಕೆ ಕೋರಲಾಗಿದೆ. ಸದರಿ ಪತ್ರಗಳನ್ವಯ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ನಿರೀಕ್ಷಿಸಲಾಗಿದೆ. ಮೇಲೆ ಓದಲಾದ:(4)ರ ಅನಧಿಕೃತ 
ಟಿಪ್ಪಣಿಯಲ್ಲಿ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಅಪರ ಮುಖ್ಯ ಕಾರ್ಯದರ್ಶಿಯವರು ಸದರಿ ಹುದ್ದೆಯ ಅವಧಿಯು 
ದಿ: 28-11-2011ಕ್ಕೆ ಮುಕ್ತಾಯವಾಗುತ್ತಿದ್ದು, ಇದನ್ನು ಮುಂದುವರೆಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


೧೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 584 ಸಅಸೇ 2011 ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2012 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 585 ಸಅಸೇ 2010, ದಿ:14-12-2010ರಲ್ಲಿ 
ಉನ್ನತಿಕರೀಸಲಾಗಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಅಪರ ಮುಖ್ಯ ಕಾರ್ಯದರ್ಶಿ, ಸಿಆಸುಇ (ಚುನಾವಣೆಗಳು) 
ಹುದ್ದೆಯನ್ನು ದಿನಾಂಕ: 26-11-2011ರಿ೦ದ ಒಂದು ವರ್ಷದ ಅವಧಿಗೆ ಅಥವಾ ಅಧಿಕಾರಿಯು ಈ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ ಮುಂದುವರೆಸಿ ಆದೇಶಿಸಲಾಗಿದೆ. 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96: ದಿನಾಂಕ: 10-07-1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆಯೆಂದು ಪರಿಭಾವಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಪಿ.ಆರ್‌.ನಂ:907 (ಸೇವೆಗಳು-3) 
ಕಾರ್ಮಿಕ ಸಚಿವಾಲಯ 


ತಿದುಪಡಿ ಆದೇಶ 


೧ 


ಸಂಖ್ಯೆ: ಕಾಲ 238 ಇಟಿಐ 2011, ಬೆಂಗಳೂರು. ದಿನಾಂಕ: 14-03-2012 


ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ “ಶ್ರೀ ದಲೈಲಾಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ” 
ಎನ್ನುವುದಾಗಿ ಹೆಸರನ್ನು ಇಡಲು ಮಂಜೂರಾತಿ ನೀಡಲಾಗಿರುವ ಸರ್ಕಾರಿ ಆದೇಶ ಸಂಖ್ಯೆ ಕಾಇ 238 ಇಟಐ 2011 ರ ದಿನಾಂಕವನ್ನು 25-02- 
2011ರ ಬದಲಾಗಿ 25-02-2012 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜೆ.ಎಸ್‌. ವಿಶ್ವನಾಥಪ್ಪ 
ಪೀಠಾಧಿಕಾರಿ 
ಪಿ.ಆರ್‌. 908 ಕಾರ್ಮಿಕ ಇಲಾಖೆ, (ಉದ್ಯೋಗ ಮತ್ತು ತರಬೇತಿ) 
ಇಂಧನ ಸಚಿವಾಲಯ 
ವಿಷಯ : ಮೆ: ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಮಂಜೂರಾಗಿರುವ 19.8 ಮೆ.ವ್ಯಾ. 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಲ್ಲಿ 2.1 ಮೆ.ವ್ಯಾ. ಸಾಮರ್ಥ್ಯವನ್ನು ಮೆ:: ಗಿರಿರಾಜ್‌ ಎ೦ಟರ್‌ಪ್ರೈಸಸ್‌ 
ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 498 ಎನ್‌ಸಿಇ 2006, ದಿ: 27-12-2007. 
2. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 39 ಎನ್‌ಸಿಇ 2009, ದಿನಾಂಕ: 07-10-2009. 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: KRED/08/GE-2.1 MW-AEEPL/2012/615, ದಿನಾ೦ಕ: 23/24-02-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ ಮೆ: ಏಬಲ್‌ಟೆಕ್‌ ಇಂಜಿನೀಯರ್ಸ್‌ ಕಂಪನಿಗೆ ಹಾವೇರಿ ಜಿಲ್ಲೆಯಲ್ಲಿ 6.60 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಲವೊಂದು ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
ಮೇಲೆ ಓದಲಾದ (2)ರ ಆದೇಶದಲ್ಲಿ ಮೆ: ಏಬಲ್‌ಟೆಕ್‌ ಇಂಜಿನೀಯರ್ಸ್‌ ಲಿಮಿಟೆಡ್‌ ರವರಿಗೆ ಮಂಜೂರಾಗಿದ್ದ 6.60 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಗೆ ವರ್ಗಾಯಿಸಲಾಗಿತ್ತು ಹಾಗೂ 
ಸಾಮರ್ಥ್ಯವನ್ನು 6.60 ಮೆ.ವ್ಯಾನಿಂದ 19.8 ಮೆಗಾ ವ್ಯಾಟ್‌ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು. 
ಮೇಲೆ ಓದಲಾದ (3)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ:: 
ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನಲ್ಲಿ ಮಂಜೂರಾಗಿದ್ದ 19.8 
ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 2.1 ಮೆ.ವ್ಯಾ. ಸಾಮರ್ಥ್ಯದ ಯೋಜನೆಯನ್ನು ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ಕಂಪನಿಗೆ 
ವರ್ಗಾಯಿಸಲು ಅಭಿವೃದ್ಧಿದಾರರ ಕೋರಿಕೆ ಮೇರೆಗೆ ಶಿಫಾರಸ್ಸು ಮಾಡಿರುತ್ತಾರೆ. ಅಲ್ಲದೆ, ಯೋಜನಾ ಸ್ಥಳವು ಕಂದಾಯ ಜಮೀನಾಗಿರುತ್ತದೆ, ಉತ್ಪಾದಿತ 
ವಿದ್ಯುತ್ತನ್ನು ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ ಮುಖಾಂತರ 3ನೇ ವ್ಯಕ್ತಿಗೆ ಮಾರಾಟಮಾಡಲಾಗುತ್ತದೆ ಹಾಗೂ ಯೋಜನೆಯನ್ನು 30-06- 
2012ರೊಳಗಾಗಿ ಅನುಷ್ಠಾನಗೊಳಿಸಲಾಗುವುದೆಂದು ವರದಿ ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 113 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 14-03-2012 
ಮೆ: ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು 
ಅನುಮತಿಸಿರುವ 19.8 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 2.1 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮೆ:: 
ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ಕಂಪನಿಯವರಿಗೆ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ:- 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೮೩ 





Land details of the project 











L 
. Taluk & a Land Extent in WTG Latitude, Longitude and Ridge 
Village Name FR MW Survey ಸ 
District Sy.No land Location No. peaks 
Number 
2 Acres Latitude: 14°34’54.4”-N 
p Hirkerur 
Chinnamulagundha 13 2.1 03 1 No. Per RAN-002 Longitude: 75°24’23.9”E 
averi 
WTG Ridge peaks: 700m 


























1 ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 435 ಎನ್‌ಸಿಇ 06-01-2012 ರನ್ವಯ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2. ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ರವರು ನೀತಿ ನಿಯಮಗಳಿಗನುಗಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ ಮಾಡಿಕೊಳ್ಳಲು ಅನುಮತಿಸಿದೆ. 
3. ಸದರಿ ಯೋಜನೆಯನ್ನು ದಿನಾಂಕ: 30-06-2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. ಈ ಕುರಿತಂತೆ ಕ್ರೆಡಲ್‌ ಅಭಿವೃದ್ಧಿದಾರರಿ೦ದ ಒಪ್ಪಿಗೆ 
ಪತ್ರ ಪಡೆಯತಕ್ಕದ್ದು (Committment letter) 
4. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌: 909 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಮೆ: ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಮಂಜೂರಾಗಿರುವ 19.8 ಮೆ.ವ್ಯಾ. 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಲ್ಲಿ 6.3 ಮೆ.ವ್ಯಾ ಸಾಮರ್ಥ್ಯವನ್ನು ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ 
ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 498 ಎನ್‌ಸಿಇ 2006, ದಿ: 27-12-2007. 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 39 ಎನ್‌ಸಿಇ 2009, ದಿನಾಂಕ: 07-10-2009. 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: KRED/08/GE-6.3 MW-AEEPL/2012/605, ದಿನಾ೦ಕ: 21/23-02-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ ಮೆ: ಏಬಲ್‌ಟೆಕ್‌ ಇಂಜಿನೀಯರ್ಸ್‌ ಕಂಪನಿಗೆ ಹಾವೇರಿ ಜಿಲ್ಲೆಯಲ್ಲಿ 6.60 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಲವೊಂದು ನಿಬಂಧನಗಳಿಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
ಮೇಲೆ ಓದಲಾದ (2)ರ ಆದೇಶದಲ್ಲಿ ಮೆ: ಏಬಲ್‌ಟೆಕ್‌ ಇಂಜಿನೀಯರ್‌ ಲಿಮಿಟೆಡ್‌ ರವರಿಗೆ ಮಂಜೂರಾಗಿದ್ದ 6.60 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಗೆ ವರ್ಗಾಯಿಸಲಾಗಿತ್ತು ಹಾಗೂ 
ಸಾಮರ್ಥ್ಯವನ್ನು 6.60 ಮೆ.ವ್ಯಾ. ನಿಂದ 19.8 ಮೆಗಾ ವ್ಯಾಟ್‌ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು. 
ಮೇಲೆ ಓದಲಾದ (3)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ: 
ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನಲ್ಲಿ ಮಂಜೂರಾಗಿದ್ದ 19.8 
ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 6.3 ಮೆ.ವ್ಯಾ. ಸಾಮರ್ಥ್ಯದ ಯೋಜನೆಯನ್ನು ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ಕಂಪನಿಗೆ 
ವರ್ಗಾಯಿಸಲು ಅಭಿವೃದ್ಧಿದಾರರ ಕೋರಿಕೆ ಮೇರೆಗೆ ಶಿಫಾರಸ್ಸು ಮಾಡಿರುತ್ತಾರೆ. ಅಲ್ಲದೆ, ಯೋಜನಾ ಸ್ಥಳವು ಕಂದಾಯ ಜಮೀನಾಗಿರುತ್ತದೆ. ಉತ್ಪಾದಿತ 
ವಿದ್ಯುತ್ತನ್ನು. ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ ಮುಖಾಂತರ 3ನೇ ವ್ಯಕ್ತಿಗೆ ಮಾರಾಟಮಾಡಲಾಗುತ್ತದೆ ಹಾಗೂ ಯೋಜನೆಯನ್ನು 
30-06-2010ರೊಳಗಾಗಿ ಅನುಷ್ಠಾನಗೊಳಿಸಲಾಗುವುದೆಂದು ವರದಿ ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 112 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 14-03-2012 
ಮೆ: ಏಬಲ್‌ಟೆಕ್‌ ಎಲೆಕ್ಟ್ರೊ ಇಂಜಿನೀಯರ್ಸ್‌ (ಪ್ರೈ) ಲಿಮಿಟೆಡ್‌ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು 
ಅನುಮತಿಸಿರುವ 19.8 ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 6.3 ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮೆ: 
ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ಕಂಪನಿಯವರಿಗೆ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ:- 
Land details of the project 











Land 4 WTG ಕ ತ 
Taluk & Land Extent in ಲ Latitude, Longitude and Ridge 
Village Name District MW Survey ದ್ರ [afd Location ie 
Number Y- No. p 
೩ 2 Acres Latitude: 14°33’42.0”-N 
Hirebudihal Haven 2.1 46 1 No. Per RAN-007 Longitude: 75°28’30.6”-E 
WTG Ridge peaks: 680m 
































೧೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 






































Hirkerur 2 Acres Latitude: 14°33’34.9”-N 
Aladhgere JHaveri 2.1 50 1 No. Per RAN-008 Longitude: 75°28'41”-E 
WTG Ridge peaks: 691m 
Hirkerur 2 Acres Latitude: 14°33'27.2”-N 
Aladhgere Mee 2.1 50 1 No. Per RAN-009 Longitude: 75828'57,3”-೯ 
WTG Ridge peaks: 680m 
6.3 3 Nos. 6 Acres 





1. ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 435 ಎನ್‌ಸಿಇ 06-01-2012 ರನ್ವಯ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 

2. ಮೆ: ಗಿರಿರಾಜ್‌ ಎಂಟರ್‌ಪ್ರೈಸಸ್‌ ರವರು ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ ಮಾಡಿಕೊಳ್ಳಲು ಅನುಮತಿಸಿದೆ. 
ಸದರಿ ಯೋಜನೆಯನ್ನು ದಿನಾಂಕ: 30-06-2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. ಈ ಕುರಿತಂತೆ ಕ್ರೆಡಲ್‌ ಅಭಿವೃದ್ಧಿದಾರರಿ೦ದ ಒಪ್ಪಿಗೆ 
ಪತ್ರ ಪಡೆಯತಕ್ಕದ್ದು (commitment letter) 

4. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌: 910 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಮೆ। ದೀಪಕ್‌ ಎಂ ಪಾಟೀಲ್‌ ಇವರ ರದ್ದಪಡಿಸಲಾಗಿರುವ 5.25 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯ ರದ್ದತಿ ಆದೇಶವನ್ನು ಹಿಂಪಡೆದು, ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶ ವಿಸ್ತರಣೆ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 360 ಎನ್‌ಸಿಇ 2004, ದಿ: 21-12-2004. 
2. ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 213 ಎನ್‌ಸಿಇ 2010, ದಿನಾಂಕ: 14-12-2010. 
3.. ಮೆ। ದೀಪಕ್‌ ಎಂ ಪಾಟೀಲ್‌ ಇವರ ಮನವಿ ದಿನಾಂಕ: 01-02-2012. 
4. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿ/08/ಡಿಎಂಪಿ-5.25 ಮೆ.ವ್ಯಾ/2012/352, ದಿನಾಂಕ: 01/03-02-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಆದೇಶದಲ್ಲಿ ಮೆ: ದೀಪಕ್‌ ಎಂ ಪಾಟೀಲ್‌ ಕಂಪನಿಗೆ ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ 5.25 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಆದೇಶದಲ್ಲಿ ಮೆ। ದೀಪಕ್‌ ಎ೦ ಪಾಟೀಲ್‌ ಕಂಪನಿಗೆ ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಹಂಚಿಕೆ 
ಮಾಡಿದ್ದ 5.25 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ ಹಂಚಿಕೆ ಆದೇಶ ಹಾಗೂ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ 
ಒಡಂಬಡಿಕೆಯನ್ನು ರದ್ದುಪಡಿಸಲಾಗಿತ್ತು. 
ಅಭಿವೃದ್ಧಿದಾರರು ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ, ಈ ಯೋಜನೆಯ ಅನುಷ್ಠಾನ ಕುರಿತಂತೆ ವಿವಿಧ ಇಲಾಖೆಗಳೊಂದಿಗೆ 
ಮಂಜೂರಾತಿಗಾಗಿ ಸತತ ಪ್ರಯತ್ನ ನಡೆಸುತ್ತಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೆ, ಸದರಿ ಯೋಜನೆಯ ಭಾಗವು ಅರಣ್ಯ ಭೂಮಿಯಲ್ಲಿ ಬರುವುದರಿಂದ 
ಅರಣ್ಯ ಇಲಾಖೆಯಿಂದ ಅನುಮೋದನೆ ಪಡೆಯಲು ವಿಳಂಬವಾಗುತ್ತಿರುವ ಕಾರಣದಿಂದಾಗಿ ಈ ಯೋಜನೆಗೆ ಅನುಷ್ಠಾನದಲ್ಲಿ ವಿಳಂಬವಾಗಿದೆಯೆಂದು 
ತಿಳಿಸಿರುತ್ತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ, ಇವರು ಮೆ॥ ದೀಪಕ್‌ ಎಂ ಪಾಟೀಲ್‌ ಕಂಪನಿಯ ರದ್ದುಪಡಿಸಿರುವ 5.25 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು 
ಪೂರ್ವ ಸ್ಥಿತಿಗೆ ತಂದು ಕಾಲಾವಕಾಶವನ್ನು ದಿನಾಂಕ: 31-12-2013 ರವರೆಗೆ ವಿಸ್ತರಿಸಲು ಅಭಿವೃದ್ಧಿದಾರರ ಕೋರಿಕೆಯನ್ನು ಪರಿಶೀಲಿಸಿ ಶಿಫಾರಸ್ಸು 
ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಶವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 421 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 15-03-2012 
ಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 213 ಎನ್‌ಸಿಇ 2010 ದಿನಾಂಕ: 14-12-2010ರಲ್ಲಿ 
ಮೆಃ ದೀ ಎಂ ಪಾಟೀಲ್‌ ಕಂಪನಿಗೆ ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ 5.25 ಮೆ.ವ್ಯಾ ಪವನ ವಿದ್ಯುತ್‌ ಯೋಜನೆಯ ಹಂಚಿಕೆಯನ್ನು 
ರದ್ದುಪಡಿಸಿರುವುದನ್ನು ಪೂರ್ವ ಸ್ಥಿತಿಗೆ ತಂದು ಈ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ದಿನಾಂಕ: 31-12-2013 ರವರೆಗೆ ವಿಸ್ತರಿಸಲಾಗಿದೆ:- 


ಡ್‌ 
ತ 
ಪ 


ದಿನಾಂಕ: 31-12-2013ರ ನಂತರ ಯಾವುದೇ ಕಾರಣಕ್ಕೂ ಕಾಲಾವಕಾಶವನ್ನು ವಿಸ್ತರಿಸಲಾಗುವುದಿಲ್ಲ. 
ಈ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌: 911 ಇಂಧನ ಇಲಾಖೆ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೮೫ 





ಇಂಧನ ಸಚಿವಾಲಯ 
ವಿಷಯ : ಮೆ। ವಿಜಯಲಕ್ಷ್ಮಿ ಹೈಡ್ರೋ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ 15 ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯ ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ ಕೆಆರ್‌ಇಡಿ/08/VHPPL-15MW(Chitradurga)/2011/566, ದಿನಾಂಕ: 
22-01/1-02-2011, 
ದಿನಾಂಕ: 27-05-2011 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08//17೧(.-151////2011/423, ದಿನಾ೦ಕ: 06/07-02-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿದೇರ್ಶಕರು ಮೆ: ವಿಜಯಲಕ್ಷ್ಮಿ ಹೈಡ್ರೋ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಚಿತ್ರದುರ್ಗ ಜಿಲ್ಲೆಯ, ದೊನೆಹಳ್ಳಿ, ಅಕ್ಕನೂರು, ಹೊನ್ನಮರಡಿ, 
ಗೌರಮ್ಮನಹಳ್ಳಿ ಮತ್ತು ತೋರಣಗಟ್ಟ ಗ್ರಾಮಗಳಲ್ಲಿ 15.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ 
ಮತ್ತು ಈ ಯೋಜನೆಯಿ೦ದ ಉತ್ಪಾದನೆಯಾಗುವ ವಿದ್ಯುತ್‌ನ್ನು ವಿದ್ಯುತ್‌ ಖರೀದಿ ಒಪ್ಪಂದ ಮೂಲಕ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಮಾರಾಟ 
ಮಾಡುವುದಾಗಿ ಹಾಗೂ ಯೋಜನೆಯನ್ನು 2012-2013 ಮತ್ತು 2013-2014ರಲ್ಲಿ ಅನುಷ್ಠಾನಗೊಳಿಸುವುದಾಗಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ದಿನಾಂಕ: 27-05-2011ರಂದು ನಡೆದ ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. ಮೆ: ವಿಜಯಲಕ್ಷ್ಮಿ ಹೈಡ್ರೋ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ 15.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ತಾತ್ಕಾಲಿಕವಾಗಿಯಾದರೂ ಸರ್ವೆ ಸಂಖ್ಯೆಗಳನ್ನು ನೀಡುವ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯ 
ಪರಿಗಣಿಸಿರುತ್ತದೆ. 
ಅದರಂತೆ ಅಭಿವೃದ್ಧಿದಾರರಿಂದ ಯೋಜನಾ ಸ್ಥಳದ ಸರ್ವೆ ಸಂಖ್ಯೆಗಳನ್ನು ಪಡೆದು ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದೊಂದಿಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. ಈ ಯೋಜನೆಗೆ 
ಯಾವುದೇ ಸರ್ಕಾರಿ ಅಥವಾ ಅರಣ್ಯ ಜಮೀನಿನ ಅವಶ್ಯಕತೆಯಿರುವುದಿಲ್ಲ ಮತ್ತು ಉತ್ಪಾದನೆಯಾಗುವ ವಿದ್ಯುತ್ತನ್ನು ಎಸ್ಕಾಂಗಳಿಗೆ ಮಾರಾಟ 
ಮಾಡುವುದಾಗಿ ತಿಳಿಸಿದ್ದು, ಹಂಚಿಕೆ ಆದೇಶವನ್ನು ನೀಡಬಹುದಾಗಿದೆಯೆಂದು ತಿಳಿಸಿರುತ್ತಾರೆ. ಆದುದರಿ೦ದ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 120 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 13-03-2012 
ಮೆ: ವಿಜಯಲಕ್ಷ್ಮಿ ಹೈಡ್ರೋ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ, ದೊನೆಹಳ್ಳಿ, ಅಕ್ಕನೂರು, ಹೊನ್ನಮರಡಿ, 
ಗೌರಮ್ಮನಹಳ್ಳಿ ಮತ್ತು ತೋರಣಗಟ್ಟಿ ಪ್ರದೇಶಗಳಲ್ಲಿ 15.00 ಮೆಗಾ ವ್ಯಾಟ್‌ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ 
ವಿವರಿಸಿರುವಂತೆ ಹಾಗೂ ಕೆಳಕಂಡ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ:- 














Topo Proposed ಸ 
Sl. Sheet Capacity in Near by villages of the proposed Geopraphical area description of the project 
No. area and district 
No MW 
1 57 B/7 15 MW (30 Nos x | Donehalli, Akkanuru, Honnamardi, Identification area is ground level plain would 
500KW) Gaurammanahalli, Toranagatti be having agricultural activities. The NH 13 
villages of Chitradurga District runs diagonally in the area along with Power 
lines, the area is situated on the South of 
Donehalli and East of Torangatti has gentle 
elevation varying from 640 to 680 Mt.,. Further, 
it has water body and a stream runs across is 
called as Janagahalli and held in the following 
Geographical co-ordinates: 
Latitude: 14%6'07”- 1350'10'- ೫ 
Longitude: 7710'51”- 7715'0”-೯ 
Ridge peaks: 672,644,661,632,638 & 664 
Amsl. 
15.00 
MW 




















1... ಈ ಯೋಜನೆಯನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ 3 ವರ್ಷದ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 

2. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 435 ಎನ್‌ಸಿಇ 06-01-2012 ರನ್ವಯ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಂಡಿಕೆ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ 
ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 


೧೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ ಪವನ ವೇಗದ 
ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ 
ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 
3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು 
ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಜೌಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ ಪ್ರತಿ 5 ಮಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು 





ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 
5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಮುತ್ತಿನ ಸಂಖ್ಯೆ (ವಿಂಡ್‌ ಮಾಸ್‌ಗಳ ಸಂಖೈ) 





200 ಕಿ.ವ್ನಾ. ನಿಂದ 300 ಕಿವ್ಹಾ 18 1 





300 ಕಿ.ವ್ಲಾ ನಿಂದ 500 ಕಿ.ವ್ಲಾ 15 1 





500 ಕಿ.ವ್ನಾ. ನಿಂದ 750 ಕಿ.ವ್ಹಾ. 12 | 








V IV | |V 


750 ಕಿ.ವ್ನಾ. ನಿಂದ 1000 ಕಿ.ವ್ಹಾ 8 ರಿಂದ 10 | 














೨. 


10. 


11, 


12. 


ಯೋಜನೆಯ ವಿವಿಧ ಹಂತದ ಚುಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ ಮೈಲುಗಲ್ಲುಗಳನ್ನು 
ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರಸ೦ದಾಯ ಇಲಾಖೆಗಳ ಮತ್ತು 
ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. ಅಭಿವೃದ್ಧಿದಾರರು ಈ ಯೋಜನೆಯನ್ನು 
ಖಾಸಗಿ ಜಮೀನಿನಲ್ಲಿ ಕೈಗೊಳ್ಳುತ್ತಿರುವುದರಿಂದ, ಖಾಸಗಿ ಜಮೀನಿನ ಮಾಲೀಕರಿಂದ ಒಪ್ಪಿಗೆ ಪತ್ರವನ್ನು ಪಡೆಯತಕ್ಕದ್ದು. 
ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಾನುಸಾರ ವಿದ್ಯುತ್‌ ಖರೀದಿ ಒಡಂಬಡಿಕೆ 
ಮಾಡಿಕೊಳ್ಳತಕ್ಕದ್ದು. 
ಅಭಿವೃದ್ಧಿದಾರರು ಈ ಯೋಜನೆಯನ್ನು 2013-14ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು ಹಾಗೂ ಅದರಂತೆ, ಕೆ.ಆರ್‌.ಇ.ಡಿ.ಎಲ್‌.ಗೆ 
ಮುಚ್ಚಳಿಗೆ ಬರೆದುಕೊಡತಕ್ಕದ್ದು. 
ಸರ್ಕಾರಿ ಆದೇಶ ಸಂ:ಇಎನ್‌ 95 ಇಬಿಎಸ್‌ 2009 ದಿ:29-12-2009ರನ್ವಯ ವಿನಾಯಿತಿ ಸೌಲಭ್ಯಗಳು ಅನ್ವಯಿಸುವುದು. 
ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು 
ಸಹಕರಿಸುವುದು. 
ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ ಈ ಹಂಚಿಕೆ 
ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ 
ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌: 912 ಇಂಧನ ಇಲಾಖೆ 


ಪ್ರಸ್ತಾವನೆ : 


ಇಂಧನ ಸಚಿವಾಲಯ 
ವಿಷಯ : ಮೆ॥ ಸ್ವಯಂಭೂ ಪವರ್‌ ಸಿಸ್ಟಮ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆ.ವ್ಯಾ. ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆ ಹಂಚಿಕೆ ಬಗ್ಗೆ. 


ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 


ಸಂಖ್ಯೆ: ಕೆಆರ್‌ಇಡಿ/06/ಬಂಡಿಹೊಳೆ ಕಿ.ಜ.ವಿ./2010/792, ದಿನಾಂಕ: 24-02/19-03-2010 ಮತ್ತು 
ಕೆಆರ್‌ಇಡಿ /08/SH-689/Bandi/07, ದಿನಾ೦ಕ: 29-12-2010, 01-01-2011. 
2. ದಿನಾಂಕ: 25-01-2011 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 


ನಿದೇರ್ಶಕರು ಮೆ: ಸ್ವಯಂಭೂ ಪವರ್‌ ಸಿಸ್ಟಮ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಚಿಕ್ಕಮಂಗಳೂರು ಜಿಲ್ಲೆಯ, ಎನ್‌.ಆರ್‌. ಪುರ ತಾಲ್ಲೂಕಿನ 
ಬಾಳೆಹೊನ್ನೂರು ಬಳಿ 2 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ನಡವಳಿಯಲ್ಲಿ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಮೆ: 


ಸ್ವಯಂಭೂ ಪವರ್‌ ಸಿಸ್ಟಮ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಚಿಕ್ಕಮ೦ಗಳೂರು ಜಿಲ್ಲೆಯಲ್ಲಿ ಎನ್‌.ಆರ್‌. ಪುರ ತಾಲ್ಲೂಕಿನ ಭದ್ರಾನದಿ ಉಪನದಿಯಾದ 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೮೭ 





ಬಂಡಿಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಬಂಡಿಹೊಳೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಸರ್ಕಾರಿ ಆದೇಶ ಸಂಖ್ಯೆ: ಅಎನ್‌ 117 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ: 13-03-2012 
ಮೆ: ಸ್ವಯಂಭೂ ಪವರ್‌ ಸಿಸ್ಟಮ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಚಿಕ್ಕಮಂಗಳೂರು ಜಿಲ್ಲೆಯಲ್ಲಿ, ಎನ್‌.ಆರ್‌. ಪುರ ತಾಲ್ಲೂಕಿನ ಭದ್ರಾನದಿ 


ಉಪನದಿಯಾದ ಬಂಡಿಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ "ಬಂಡಿಹೊಳೆ ಕಿರು ಜಲ ವಿದ್ಯುತ್‌' ಯೋಜನೆಯನ್ನು (ಹ೦ತ-1ರ Weir Latitude: 


1323'29” 
75°27'45' 


1, 
2 
3. 


10. 


11, 
12. 


13; 


Longitude 756'15”. ವಿದ್ಯುತ್‌ ಸ್ಥಾವರದ Latitude: 13 24'46” Longitude: 7572714” ಹ೦ತ-2ರ Weir Latitude: 13 24'09” Longitude: 


ಕ ವಿದ್ಯುತ್‌ ಸ್ಥಾವರದ Latitude: 1372434” Longitude: 75281381) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 


ಈ ಯೋಜನೆಯನ್ನು ಆದೇಶ ಹೊರಡಿಸಿದ ದಿನಾಂಕದಿ೦ದ 3 ವರ್ಷದ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇತ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 435 ಎನ್‌ಸಿಇ 06-01-212 ರನ್ವಯ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ 
ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು ಮೆಗಾ ವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ 
ವಿವರವಾದ ಯೋಜನಾ ವರದಿ ಪರಿಷ್ಕಣ ಶುಲ್ಕವನ್ನು ತುಂಬುವುದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ & 
ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ 
ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಷಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, ವಿವರವಾದ ಯೋಜನಾ 
ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಗಳನುಸಾರ ವಿದ್ಯುತ್‌ ಖರೀದಿ 
ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳತಕ್ಕದ್ದು. 
ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ ನೀರಾವರಿ/ಕುಡಿಯುವ ನೀರಿನ ಯೋಜನೆಗಳು 
ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ 
ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, ಒದಗಬಹುದಾದ 
ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ.ಪಿ.ಆರ್‌. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 
ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಪೂರ್ವದಲ್ಲಿ ಸಂಬಂಧಿಸಿದ ಪ್ರಾದೇಶಿಕ ಮತ್ತು ವನ್ಯಜೀವಿ ವಿಭಾಗಗಳ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳ ಸಹಮತಿ ಪಡೆದುಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌: 913 ಇಂಧನ ಇಲಾಖೆ 


ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಜಿ.ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರ 
ಮೇಲಿನ ಆರೋಪಗಳಿಗೆ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯನ್ನು ನೇಮಿಸುವ 
ಬಗ್ಗೆ. 
(ಸ 


ಓದಲಾಗಿದೆ : 1. ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ, ಇವರ ಪತ್ರ ಸಂಖ್ಯೆ : ಸಿ5/ಜಿ.ಟಿ.ತ./ದೂರು/59/2010-11, 


ಪ್ರಸ್ತಾವನೆ : 


ದಿನಾಂಕ : 21-09-2011. ೆ 

2. ಸರ್ಕಾರದ ಪತ್ರ ಸಂಖ್ಯೆ : ಇಡಿ 54 ಡಿಜಿಓ 2011 ದಿನಾಂಕ : 10-11-2011. 

3. ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ, ಇವರ ಪತ್ರ ಸಂಖ್ಯೆ : ಸಿ5/ಜಿ.ಟಿ.ತ./ದೂರು/59/2010-11, 
ದಿನಾಂಕ : 28-11-2011. 

4. ಸರ್ಕಾರದ ಕಾರಣ ಕೇಳುವ ನೋಟಿಸು ಸಂಖ್ಯೆ : ಇಡಿ 54 ಡಿಜಿಓ 2011 ದಿನಾ೦ಕ : 16-01-2012. 

5. ಶ್ರೀ ಜಿ.ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರ ರಕ್ಷಣಾ ಹೇಳಿಕೆ ದಿನಾಂಕ : 
25-02-2012. 


ಮೇಲೆ ಓದಲಾದ ಕ್ರಮಾಂಕ (1) ರ ದಿನಾಂಕ : 21-09-2011 ರ ಪತ್ರದಲ್ಲಿ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 


ಇವರ ವರದಿಯಲ್ಲಿ ಶೀ ಜಿ.ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರ 


೧೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





ಮೇಲಿನ ಅಪಾದನೆಗಳನ್ನು ಕುರಿತು ವಿಚಾರಣೆಯನ್ನು ಸಹ ನಿರ್ದೇಶಕರು (ಆಡಳಿತ), ಇವರು ದಿನಾಂಕ : 07-09-2011 ಹಾಗೂ 08-09-0201 
ರಂದು ಜರುಗಿಸಿದ್ದು, ಸದರಿ ಅಧಿಕಾರಿಯು ಈ ಕೆಳಕಂಡ ಗಂಭೀರವಾದ ಕರ್ತವ್ಯ ಲೋಪವನ್ನು ಎಸಗಿರುವುದು ಕಂಡು ಬಂದಿರುವುದಾಗಿ ತಿಳಿಸಿ ಸದರಿ 
ಅಧಿಕಾರಿಯನ್ನು ಅಮಾನತ್ತುಗೊಳಿಸಿ ಶಿಸ್ತು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 
1. ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್‌ ಮತ್ತು ನೋಟ್‌ಬುಕ್‌ಗಳ ವಿತರಣೆಗೆ ಸಂಬಂಧಿಸಿದ 
ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುವುದು. 
2. ಬಾಲಾ ಯೋಜನೆಯಡಿಯಲ್ಲಿ ಗ್ರೀನ್‌ ಬೋರ್ಡ್‌ಗಳನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಗಮನಕ್ಕೆ ತರದೆ 
ಹೆಚ್ಚಿನ ದರದಲ್ಲಿ ಖರೀದಿಸಿರುವುದು. 
.. ಶಾಲೆಗಳಿಗೆ ಬೆಂಕಿ ಆರಿಸುವ ಉಪಕರಣಗಳನ್ನು ಸಮಿತಿಯ ಗಮನಕ್ಕೆ ತರದೇ ಖರೀದಿ ಮಾಡಿರುತ್ತಾರೆ. 
4. ಯತುಮಾನ ಶಾಲೆ/ಆಶಾಕಿರಣ ಶಾಲೆಗಳಲ್ಲಿ ಖೊಟ್ಟಿ ಹಾಜರಾತಿ ನೀಡಿ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ. 

ಶ್ರೀ ಜಿ.ಟಿ. ತಳಕೇರಿ, ಇವರ ವಿರುದ್ಧ ಕಳೆದ ತಿಂಗಳ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಸಹಾ ಹಣ ದುರುಪಯೋಗಗಳ ಬಗ್ಗೆ ವರದಿ 

ಬಂದಿರುತ್ತದೆ. 

6. ಸಹ ನಿರ್ದೇಶಕರು (ಆಡಳಿತ) ಇವರು ಕಡತಗಳನ್ನು ಪರಿಶೀಲನೆ ಮಾಡಿ ಮತ್ತು ವಿಜಾಪುರದಲ್ಲಿ ಸ್ಥಳೀಯವಾಗಿ ಪರಿಶೀಲನೆ 
ಕೈಗೊಂಡ ನಂತರ ವರದಿಯಲ್ಲಿ ಕೆಲವು ಅಂಶಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. 

i. 2010-11ನೇ ಸಾಲಿನ ಶಾಲಾ ಮಕ್ಕಳಿಗೆ ವಿತರಿಸಬೇಕಾದ ಬ್ಯಾಗ್‌ ಹಾಗೂ ನೋಟ್‌ ಪುಸ್ತಕ ಹಂಚಿಕೆ ವಿವರಿಸುವುದಾದರೆ, 
ದಿನಾಂಕ : 15-06-2010 ರಂದು ಶಾಲಾ ಬ್ಯಾಗ್‌ ಮತ್ತು ನೋಟ್‌ ಪುಸ್ತಕಗಳನ್ನು ಖರೀದಿಸಿ ಶಾಲೆಗಳಲ್ಲಿನ ಪರಿಶಿಷ್ಠ ಜಾತಿ 
ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ನೀಡಲು ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಖಾತೆಗೆ 
ಮೊದಲನೇ ಕಂತು ರೂ 8.7] ಲಕ್ಷಗಳು ದಿನಾಂಕ : 14-08-2010 ರಂದು ಬಿಡುಗಡೆ ಆಗಿದ್ದು 2ನೇ ಕಂತು ರೂ. 118 
ಲಕ್ಷಗಳು ದಿನಾಂಕ : 25-03-2011 ರಂದು ಬಿಡುಗಡೆಯಾಗಿತ್ತು. 3ನೇ ಕಂತು ರೂ. 0.35 ಲಕ್ಷಗಳು ದಿನಾಂಕ 
19-04-2011ರಂದು ಬಿಡುಗಡೆಯಾಗಿರುತ್ತದೆ. 2010-11ನೇ ಸಾಲಿಗೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ 
ಶಾಲಾ ಬ್ಯಾಗ್‌ ಮತ್ತು ನೋಟ್‌ಬುಕ್‌ಗಳನ್ನು ಪೂರೈಸುವ ಕೆಲಸ ಇನ್ನೂ ಆಗಿಲ್ಲ ಸರ್ಕಾರದಿಂದ ವಹಿಸಿರುವ ಈ ವಿಶೇಷ 
ಕಾರ್ಯಕ್ರಮವನ್ನು ಜಾರಿಗೊಳಿಸುವಲ್ಲಿ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಫಲರಾಗಿರುತ್ತಾರೆ. 

1. ಬಾಲಾ ಯೋಜನೆ ಮತ್ತು ಬೆಂಕಿ ಆರಿಸುವ ಉಪಕರಣಗಳ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾಭಿವೃದ್ಧಿ ಮತ್ತು 
ಮೇಲುಸ್ತುವಾರಿ ಸಮಿತಿಗಳಿಗೆ ಹಣ ಬಿಡುಗಡೆಗೊಳಿಸಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹ೦ತದಲ್ಲಿ ಈ ಕುರಿತು ನಿರ್ವಹಿಸಿರುವ 
ಬಗ್ಗೆ ದಾಖಲೆಗಳು ಇಲ್ಲ. 

iii. ಖತುಮಾನ ಶಾಲೆ ಮತ್ತು ಆಶಾಕಿರಣ ಶಾಲೆಗಳ ಬಗೆಗಿನ ಅಪಾದನೆಗಳ ಪೂರಕವಾಗಿ ಯಾವುದೇ ಅಪವ್ಯಯ ಆದ ಬಗ್ಗೆ 
ಕಂಡು ಬಂದಿಲ್ಲವೆಂದು ತಿಳಿಸಿದ್ದಾರೆ. ಮತ್ತು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರಿಗೆ ತರಬೇತಿ ನೀಡುವ 
ಬಗ್ಗೆ ರೂ. 5.54 ಲಕ್ಷಗಳನ್ನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ದಿನಾಂಕ : 27-07-2011 ರಂದು ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಗೆ ಜಮೆಯಾಗಿರುತ್ತದೆ. ಈ ತರಬೇತಿ ಕಾರ್ಯಕ್ರಮ ಇನ್ನೂ ಪೂರ್ಣಗೊಂಡಿಲ್ಲವೆಂದು ಸಹ ನಿರ್ದೇಶಕರು 
(ಆಡಳಿತ) ತಿಳಿಸಿರುತ್ತಾರೆ. 

iv. 2011-12 ನೇ ಸಾಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ನಿಯೋಜನೆ ಕಡತ ಪರಿಶೀಲಿಸಲಾಗಿ ಒಟ್ಟು 39 ಶಿಕ್ಷಕರ ನಿಯೋಜನೆ 
ಮಾಡಿರುವುದು ತಿಳಿದುಬಂದಿದ್ದು ಈ ನಿಯೋಜನೆ ಯಾವುದೇ ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ಕೂಡಿರುತ್ತದೆ ಎಂದು 
ತಿಳಿದು ಬಂದಿರುವುದಿಲ್ಲ. ಕೆಲವೊಂದು ಶಿಕ್ಷಕರ ನಿಯೋಜನೆಗಳನ್ನು 2008-09, 2009-10, 2010-11 ಮತ್ತು 2011-12ನೇ 
ಸಾಲಿನ ಸತತ ನಾಲ್ಕು ವರ್ಷಗಳವರೆಗೆ ನಿಯೋಜನೆ ಮುಂದುವರೆಸಿರುತ್ತಾರೆ. ಇದು ಶಿಕ್ಷಣ ಕಾಯ್ದೆಗೆ ಎರುದ್ಧವಾಗಿರುತ್ತದೆ. 

೪. ಶ್ರೀ ಜಿ.ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಿಜಾಪುರ ಗ್ರಾಮೀಣ ಇವರ ಮೇಲಿನ ದೂರುಗಳನ್ನು ಪರಿಶೀಲಿಸಲಾಗಿ ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ಪಂಗಡದ ಮಕ್ಕಳಿಗೆ 2010-11ನೇ ಸಾಲಿಗೆ ನೀಡಿದ್ದ ಅನುದಾನ ರೂ. 10.25 ಲಕ್ಷಗಳು 
ಬಿಡುಗಡೆಯಾಗಿದ್ದರೂ ಕೂಡ ಇಲ್ಲಿಯವರೆಗೂ ಶಾಲೆಗಳಿಗೆ ಬ್ಯಾಗ್‌ ಮತ್ತು ಬುಕ್‌ ಗಳನ್ನು ಪೂರೈಸುವ ಕೆಲಸ ಆಗಿಲ್ಲ. ಇದು 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವೈಫಲ್ಯ ಮತ್ತು 39 ಶಿಕ್ಷಕರ ನಿಯೋಜನೆಯನ್ನು ಮಾಡಿರುವುದು ಹಾಗೂ ಇದರಲ್ಲಿ ಕೆಲವು 
ಶಿಕ್ಷಕರುಗಳನ್ನು ಕಳೆದ 4 ವರ್ಷಗಳಿಂದ ಮುಂದುವರೆಸಲಾಗಿರುವುದು ಗಂಭೀರ ಸ್ವರೂಪದ ಕರ್ತವ್ಯ ಲೋಪವೆಂದು 
ಅಭಿಪ್ರಾಯಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮಾಂಕ (2) ರ ದಿನಾಂಕ : 10-11-2011 ರ ಸರ್ಕಾರದ ಪತ್ರದಲ್ಲಿ ಅಪಾದಿತ ಶ್ರೀ ಜಿ.ಟಿ. ತಳಕೇರಿ, ಕ್ಷೇತ್ರ 

ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರ ವಿರುದ್ಧ ದೂರಿನ ಬಗ್ಗೆ ಕರ್ನಾಟಕ ನಾಗರೀಕ ಸೇವಾ 
(ಸಿಸಿಎ) 1957 ರಡಿ ವಿಚಾರಣೆ ನಡೆಸುವ ಸಂಬಂಧ ದೋಷಾರೋಪಣಾ ಪಟ್ಟ ಅನುಬಂಧ 1-4ರವರೆಗೆ ಪೂರಕ ದಾಖಲೆಗಳೊಂದಿಗೆ ಕಳುಹಿಸುವಂತೆ 
ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮಾಂಕ (3) ರ ದಿನಾಂಕ : 28-11-2011 ರ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರು 

ಆರೋಪಿತ ಅಧಿಕಾರಿ ಎರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಅನುಬಂಧ 1 ರಿಂದ 4 ರವರೆಗೆ ತಯಾರಿಸಿ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮಾಂಕ : (4) ರ ದಿನಾಂಕ : 16-01-2012 ರಲ್ಲಿ ಅಪಾದಿತ ಅಧಿಕಾರಿ ಶ್ರೀ ಜಿ. ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರಿಗೆ ಅನುಬ೦ಧಗಳೊಡನೆ ದೋಷಾರೋಪಣಾ ಪಟ್ಟಿಯನ್ನು ಲಗತ್ತಿಸಿ 
ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957 ರ ನಿಯಮ 11 ರಡಿ ಕಾರಣ ಕೇಳುವ ನೋಟಿಸ್‌ ಜಾರಿ ಮಾಡಲಾಗಿತ್ತು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೮೯ 





ಮೇಲೆ ಓದಲಾದ ಕ್ರಮಾಂಕ : (5) ರ ದಿನಾಂಕ : 25-02-2012 ರಪತ್ರದಲ್ಲಿ ಅಪಾದಿತ ಅಧಿಕಾರಿ ಶ್ರೀ ಜಿ. ಟಿ. ತಳಕೇರಿ, ಕ್ಷೇತ್ರ 
ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರು ತಮ್ಮ ರಕ್ಷಣಾ ಹೇಳಿಕೆಯಲ್ಲಿ ತಮ್ಮ ಮೇಲಿನ 
ಆರೋಪಗಳನ್ನು ನಿರಾಕರಿಸಿರುತ್ತಾರೆ. 
ಶ್ರೀ ಜಿ. ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರು ತಮ್ಮ 
ರಕ್ಷಣಾ ಹೇಳಿಕೆಯಲ್ಲಿನ ಆರೋಪಗಳನ್ನು ನಿರಾಕರಿಸಿದ್ದರಿಂದ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಕೂಲಂಕಷವಾಗಿ ವಿಚಾರಣೆ 
ನಡೆಸುವುದು ಸೂಕ್ತವೆಂದು ಸರ್ಕಾರವು ಮನಗಂಡು ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಗಳು 1957 ರ ನಿಯಮ 1! ರಡಿಯಲ್ಲಿ 
ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಕ ಮಾಡಲು ನಿರ್ಧರಿಸಿದ್ದು ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 54 ಡಿಜಿಓ 2011, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ. ಟಿ. ತಳಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬಿಜಾಪುರ ಗ್ರಾಮೀಣ ವಲಯ, ಬಿಜಾಪುರ ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರವು ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 1! (2) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಶ್ರೀ ಡಿ. ವಿ. ಶೇಟ್‌, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಧಾರವಾಡ ಅವರನ್ನು ಈ ಪ್ರಕರಣದ ವಿಚಾರಣಾಧಿಕಾರಿಯಾಗಿಯೂ ಹಾಗೂ ನಿಯಮ 
11(5)(ಸಿ) ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಜಾಪುರ ಇವರನ್ನು 
ಮಂಡನಾಧಿಕಾರಿಯನ್ನಾಗಿಯೂ ನೇಮಿಸಿ ಆದೇಶಿಸಿದೆ. 
ಎಚಾರಣೆ ನಡೆಸಲು ಸ್ಥಳಾವಕಾಶವನ್ನು ನೀಡಲು ಹಾಗೂ ಶೀಘ್ರಲಿಪಿಗಾರರ/ಬೆರಳಚ್ಚುಗಾರರ ಸೇವೆಯನ್ನು ವಿಚಾರಣಾಧಿಕಾರಿಗಳಿಗೆ ಒದಗಿಸಲು 
ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರಿಗೆ ಸೂಚಿಸಿದೆ. 
ವಿಚಾರಣೆ ನಂತರ ವಿಚಾರಣಾಧಿಕಾರಿಗಳು ವರದಿ ಸಲ್ಲಿಸಿದ ನಂತರ ಅವರಿಗೆ ರೂ. 15,000/- ಸಂಭಾವನೆ (ವಾಹನ ಭತ್ಕೆಯೂ ಸೇರಿರುತ್ತದೆ) 
ಪಾವತಿಸಲು ಸೂಚಿಸಿದೆ. 
ವಿಚಾರಣಾಧಿಕಾರಿಗಳು ಪ್ರತಿ ಆರೋಪದ ಬಗ್ಗೆ ನಿಯಮಾನುಸಾರ ವಿಚಾರಣೆ ನಡೆಸಿ, ಸ್ಪ 
ವರದಿಯನ್ನು ಈ ಆದೇಶ ತಲುಪಿದ 2 ತಿ೦ಗಳೊಳಗೆ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.924 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಸಮಿತಿಗಳು & ಆಡಳಿತ) 
ಶಿಕ್ಷಣ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪ್ರೌಢಶಾಲೆಗಳ ಸ್ಥಳಾ೦ತರ/ಹಸ್ತಾಂತರದ ಹೆಸರಿನಲ್ಲಿ ನಡೆದಿರುವ 
ಅಕ್ರಮಗಳಿಗೆ ಸಂಬಂಧಿಸಿದ ಅಧಿಕಾರಿ ನೌಕರರುಗಳ ಎರುದ್ಧ ಕರ್ನಾಟಕ ನಾಗರೀಕ (ಸಿಸಿಎ) ಸೇವಾ ನಿಯಮಾವಳಿಗಳ 
ನಿಯಮ-13 ರಡಿಯಲ್ಲಿ ಜಂಟಿ ಶಿಸ್ತು ಕ್ರಮ - ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : 1. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಅ.ಸ. ಪತ್ರ : ಸನಿ (ಶಾಶಿ) ದೂರು 2/2010-11 
ದಿನಾಂಕ : 18-01-2011. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 17 ಡಿಜಿಪಿ 2011 ದಿನಾಂಕ : 01-03-2011. 
ಸರ್ಕಾರದ ಪತ್ರ ಸಂಖ್ಯೆ :ಇಡಿ 17 ಡಿಜಿಪಿ 2011, ದಿನಾಂಕ : 01-03-2011. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 17 ಡಿಜಿಪಿ 2011, ದಿನಾ೦ಕ 03-03-2011, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 22 ಡಿಜಿಪಿ 2011, ದಿನಾಂಕ : 29-03-2011. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 22 ಡಿಜಿಪಿ 2011 (ಭಾಗ), ದಿನಾಂಕ 23-04-2011. 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ : ಸಿ 23)ವಿ.ಶಿ. ಪ್ರ 38/2010-11 
(ಭಾಗ-03), ದಿನಾಂಕ : 08-08-2011. 
8. ಕಡತ ಸಂಖ್ಯೆ : ಇಡಿ 0 ಡಿಜಿಪಿ 2011. 
9. ಕಾರಣ ಕೇಳುವ ನೋಟೀಸು ಸಂಖ್ಯೆ : ಇಡಿ 17 ಡಿಜಿಪಿ 201, ದಿನಾಂಕ : 22-08-2011. 
10. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 17 ಡಿಜಿಪಿ 2011, ದಿನಾಂಕ : 22-08-2011ರ ಆದೇಶಗಳು. 
1. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 17 ಡಿಜಿಪಿ 2011, ದಿನಾಂಕ : 22-08-2011. 
12. ಶ್ರೀ ಎಲ್‌. ಬೋರಯ್ಯ, ಪ್ರಥಮ ದರ್ಜೆಸಹಾಯಕ, ಆಯುಕ್ತರ ಕಛೇರಿ, ಬೆಂಗಳೂರು, ಇವರ ಪ್ರತಿರಕ್ಷಣಾ ಹೇಳಿಕೆ 
ದಿನಾಂಕ : 13-09-2011. 
13. ಶ್ರೀ ಸಿ.ಬಿ. ಜಯರಂಗ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೆಂಗಳೂರು ಉತ್ತರ ವಲಯ-4, ಬೆಂಗಳೂರು, ಇವರ ಪ್ರತಿರಕ್ಷಣಾ 
ಹೇಳಿಕೆ ದಿನಾಂಕ : 13-09-2011, 
14. ಶ್ರೀ ಕೆ. ಎನ್‌. ಜಯಣ್ಣ. ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೀರೂರು, ಇವರ ಪ್ರತಿರಕ್ಷಣಾ ಹೇಳಿಕೆ 
ದಿನಾಂಕ : 10-10-2011. 
15. ಶ್ರೀ ಸಿ. ಆರ್‌. ಪರಮೇಶ್ವರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ತರೀಕೆರೆ, ಇವರ ಪ್ರತಿರಕ್ಷಣಾ 
ಹೇಳಿಕೆ ದಿನಾಂಕ : 12-12-2011. 


ಷ್ಟ ನಿರ್ಣಯಗಳನ್ನೊಳಗೊಂಡ ವಿಚಾರಣಾ 


mA ಅಹ ಬಣ 


೧೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





16. ಶ್ರೀ ಸಿ. ಆರ್‌. ಬೆಟ್ಟೇಗೌಡ, ಪ್ರಥಮ ದರ್ಜೆ ಸಹಾಯಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಕೃಷ್ಣರಾಜಪೇಟೆ, ಮಂಡ್ಯ 

ಜಿಲ್ಲೆ, ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ 31-12-2011. 

ಶ್ರೀ ಸಿ. ಎನ್‌. ಲೋಕೇಶ್‌, ಪ್ರಥಮ ದರ್ಜೆ ಸಹಾಯಕ, ಸರ್ಕಾರಿ ಪ್ರೌಢಶಾಲೆ, ಬೆಳವಾಡಿ, ಅರಕಲಗೂಡು ತಾ : 

ಹಾಸನ ಜಿಲ್ಲೆ. ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ : 10-01-2012 

18. ಶ್ರೀಮತಿ ಪಿ ಪದ್ಮಮ್ಮ ಪ್ರಾಂಶುಪಾಲರು, ಡಯಟ್‌, ಹಾಸನ, ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ : 10-01-2012. 

19. ಶ್ರೀಮತಿ ವೈ.ಎಂ. ನೂರ್‌ ಜಹಾನ್‌ ಬೀ, ನಿವೃತ್ತ ಪತ್ರಾಂಕಿತ ಸಹಾಯಕರು, ಹಾಸನ, ಇವರ ಪ್ರತಿರಕ್ಷಣಾ ಹೇಳಿಕೆ 
ದಿನಾಂಕ : 11-01-2012. 

20. ಶ್ರೀಮತಿ ಲಲಿತಾ.ಬಿ, ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಹಾಸನ ತಾ। ಇವರ ಪ್ರತಿರಕ್ಷಣಾ 
ಹೇಳಿಕೆ ದಿನಾಂಕ : 16-01-2012. 


17. 


ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪತ್ರದಲ್ಲಿ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪ್ರೌಢಶಾಲೆಗಳ 
ಸ್ಥಳಾ೦ತರ/ಹಸ್ತಾಂತರ ಹೆಸರಿನಲ್ಲಿ ನಡೆದಿರುವ ಅಕ್ರಮಗಳಿಗೆ ಸಂಬಂಧಿಸಿದ ಅಧಿಕಾರಿ ನೌಕರರ ಎರುದ್ಧ ಬಂದಿದ್ದ ದೂರುಗಳ ಬಗ್ಗೆ ಪ್ರಾಥಮಿಕ 
ವಿಚಾರಣಾ ವರದಿಯಲ್ಲಿ ಅವರುಗಳ ಮೇಲಿನ ದೂರುಗಳು ಮೇಲ್ನೋಟಕ್ಕೆ ಸಾಬೀತಾಗಿವೆ ಎಂದು ವರದಿ ಮಾಡಲಾಗಿದ್ದು ಈ ಕೆಳಕಂಡ ಶಾಲೆಗಳು 
ಸುಳ್ಳು ದಾಖಲೆ ಸೃಷ್ಟಿಸಿ ಮಾನ್ಯತೆ ನವೀಕರಿಸಿಕೊಂಡಿರುವುದು ವರದಿಯಲ್ಲಿ ತಿಳಿಸಲಾಗಿತ್ತು. 
1. ಶ್ರೀ ಬಸವೇಶ್ವರ ಪೌಢಶಾಲೆ, ಕೆಂಚಾಪುರ ಗೇಟ್‌, ತರೀಕೆರೆ ತಾಲ್ಲೂಕು. ಬೀರೂರು ವಲಯ ಚಿಕ್ಕಮಗಳೂರು ಜಿಲ್ಲೆ. 
2. ಶ್ರೀ ವಿಜೇಂದ್ರ ಪ್ರೌಢಶಾಲೆ, ಮಧುರನಹಳ್ಳಿ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 
3. ಶ್ರೀ ನರಸಿಂಹಸ್ವಾಮಿ ಪ್ರೌಢಶಾಲೆ, ಯಗಟಿ ಗ್ರಾಮ, ಕಡೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ಮೇಲಿನ ಶಾಲೆಗಳು ನಿಯಾಮಾನುಸಾರ ಇದೆಯೇ ಇಲ್ಲವೆ ಎಂಬ ಬಗ್ಗೆ ಸರಿಯಾಗಿ ಪರಿಶೀಲಿಸದೇ ಚಿಕ್ಕಮಗಳೂರು ಜಿಲ್ಲಾ ಉಪ 
ನಿರ್ದೇಶಕರು ಈ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಹಾಗೂ ಈ ಕೆಳಕಂಡ ಶಾಲೆಗಳು ಸ್ಥಳಾಂತರಿಸಲು 
ಆಡಳಿತ ಮಂಡಳಿಯೊಂದಿಗೆ ಶಾಮೀಲಾಗಿರುವರೆಂಬ ದೂರಿನಲ್ಲಿ ಸತ್ಯಾಂಶವಿದೆಯೆಂದು ವರದಿ ಮಾಡಲಾಗಿತ್ತು. 
1. ಶ್ರೀ ರಾಮೇಶ್ವರ ಪ್ರೌಢಶಾಲೆ, ದುಗ್ಗಾಪರ, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
2. ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ, ಗೋಪಾಲಭೂಸೇನಹಳ್ಳಿ, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
3. ಶೃತಿ ಪ್ರೌಢಶಾಲೆ (ಬಳೆ ನಿರಾಲಮ್ಮ ಪ್ರೌಢಶಾಲೆ) ಭೂತೇನಹಳ್ಳಿ, ತರೀಕರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ಮೇಲ್ಕಂಡ ಶಾಲೆಗಳಲ್ಲದೆ ಕುವೆಂಪು ಪ್ರೌಢಶಾಲೆ, ಗೆಂಡೆಹಳ್ಳಿ, ಬೇಲೂರು ತಾಲ್ಲೂಕು ಹಾಸನ ಜಿಲ್ಲೆ ಮತ್ತು ಶ್ರೀ ಶಶೀಂದ್ರ ವಸತಿ 


ಪ್ರೌಢಶಾಲೆ, ಕೆರೆಹಳ್ಳಿ, ಸೋಮವಾರಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ ಈ ಶಾಲೆಗಳನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲ್ಲೂಕಿಗೆ 
ಸ್ಥಳಾ೦ತರಿಸುವ ಪ್ರಸ್ತಾವನೆಯನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಲು ಸಂಬಂಧಿಸಿದ ಉಪ ನಿರ್ದೇಶಕರು ಹಾಗೂ ಅವರ ಕಛೇರಿಯ ಸಿಬ್ಬಂದಿ, 


ಯ 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕಛೇರಿ ಸಿಬ್ಬಂದಿಗಳು ಕಾರಣರೆಂಬ ವರದಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಪ್ರಕರಣವನ್ನು 
ಗಂಭೀರವಾಗಿ ಪರಿಗಣಿಸಿ, ಈ ಹಿ೦ದೆ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಹಿ೦ದಿನ ಉಪ ನಿರ್ದೇಶಕರು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 
ಹಾಲಿ ನಿರ್ದೇಶಕರುಗಳು ನಿಯಮಬಾಹಿರ ಕರ್ತವ್ಯ ನಿರ್ವಹಣೆ ಕಾರಣವೆಂದು ಅವರುಗಳ ವಿರುದ್ದ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಾವಳಿಗಳು 1957 ರನ್ವಯ ಶಿಸ್ತು ಕ್ರಮ ಜರುಗಿಸುವುದು ಅವಶ್ಯವೆಂದು ಸರ್ಕಾರವು ಭಾವಿಸಿ, ಮೇಲ್ಕಂಡ ಶಾಲೆಗಳ ಮಾನ್ಯತೆ ನವೀಕರಣ 
ಮತ್ತು ಸ್ಥಳಾಂತರ ಪ್ರಸ್ತಾವನೆಗಳ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುವಲ್ಲಿ ಈ ಕೆಳಕಂಡ ಅಧಿಕಾರಿಗಳು ಹೊಣೆಗಾರರೆಂದು ಗುರುತಿಸಿ, ಮೇಲೆ 
ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಅವರುಗಳ ಮೇಲೆ ಶಿಸ್ತು ಕ್ರಮ ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957 
ರ ನಿಯಮ-10ರನ್ವಯ ಅಮಾನತ್ತುಗೊಳಿಸಲಾಗಿತ್ತು. 
1. ಶ್ರೀಮತಿ ಪಿ. ಪದ್ಮಮ್ಮ ಹಿಂದಿನ ಉಪ ನಿರ್ದೇಶಕರು (ಆಡಳಿತ) ಸಾಶಿಇ ಹಾಸನ ಜಿಲ್ಲೆ (ಹಾಲಿ 
ಉಪ ನಿರ್ದೇಶಕರು, ಅಪರ ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ). 
2. ಶ್ರೀ ಮಂಟೇಲಿಂಗಾಚಾರಿ ಹಿಂದಿನ ಉಪ ನಿರ್ದೇಶಕರು (ಆಡಳಿತ) ಸಾಶಿಇ ಚಿಕ್ಕಮಗಳೂರು ಜಿಲ್ಲೆ (ಹಾಲಿ 
ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಪ್ಪಳ ಜಿಲ್ಲೆ). 
3. ಶ್ರೀ ಎಲ್‌. ರಂಗಪ್ಪ, ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆನ್ನಲಾದ ಸಂಬಂಧಿಸಿದ ಜಿಲ್ಲಾ, ಆಯುಕ್ತಾಲಯ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಸೇರಿದಂತೆ ಜಿಲ್ಲಾ ಉಪ ನಿರ್ದೇಶಕರ ಕಛೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿಯ ಅಧಿಕಾರಿ 
ಸಿಬ್ಬಂದಿಗಳ ಹೆಸರುಗಳನ್ನು ಗುರುತಿಸಿ, ಸರ್ಕಾರಕ್ಕೆ ಒದಗಿಸುವಂತೆಕೋರಲಾಗಿತ್ತು. 
ಆನಂತರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆಂದು ಗುರುತಿಸಲಾದ ಅಧಿಕಾರಿಗಳ ಪೈಕಿ ಶ್ರೀಮತಿ ನೂರ್‌ಜಹಾನ್‌ ಬೀ, ಇವರು 
ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವುದರಿಂದ ಅವರನ್ನು ಹೊರತುಪಡಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ಈ ಕೆಳಕಂಡ 
ಅಧಿಕಾರಿಗಳನ್ನು ಅವರುಗಳ ಮೇಲಿನ ಶಿಸ್ತು ಕ್ರಮ ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ- 
10ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೂ ಅಮಾನತ್ತುಗೊಳಿಸಲಾಗಿತ್ತು. 
1. ಶ್ರೀ ಸಿ. ಆರ್‌. ಪರಮೇಶ್ವರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ತರೀಕೆರೆ ತಾಲ್ಲೂಕು. 
2. ಶ್ರೀ ಜಯಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೀರೂರು ವಲಯ, ಕಡೂರು ತಾಲ್ಲೂಕು 
3. ಶ್ರೀಮತಿ ಬಿ. ಲಲಿತಾ, ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಛೇರಿ, ಹಾಸನ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ೧೧೯೧ 





4. ಶ್ರೀ ಸಿ.ಎನ್‌. ಲೋಕೇಶ್‌, ಪ್ರಭಾರಿ ಅಧೀಕ್ಷಕರು, ಉಪ ನಿರ್ದೇಶಕರ ಕಛೇರಿ, ಸಾಶಿಇ, ಹಾಸನ 
5. ಶ್ರೀ ಬೆಟ್ಟೇಗೌಡ, ಪ್ರಥಮ ದರ್ಜೆ ಸಹಾಯಕ, ಉಪ ನಿರ್ದೇಶಕರ ಕಛೇರಿ, ಸಾಶಿಇ, ಹಾಸನ 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರಲ್ಲಿ ಶ್ರೀ ಸಿ. ಆರ್‌. ಪರಮೇಶ್ವರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ತರೀಕೆರೆ ವಲಯ, ಚಿಕ್ಕಮಗಳೂರು ಜಿಲ್ಲೆ 
ಮತ್ತು ಶ್ರೀ ಕೆ. ಎನ್‌. ಜಯಣ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೀರೂರು ವಲಯ, ಚಿಕ್ಕಮಗಳೂರು ಜಿಲ್ಲೆ, ಇವರುಗಳ ಮೇಲಿನ ಆರೋಪಗಳಿಗೆ ಇಲಾಖಾ 
ವಿಚಾರಣೆ ಹಾಗೂ ಶಿಸ್ತು ಕ್ರಮ ಕಾಯ್ದಿರಿಸಿ ಅಮಾನತ್ತು ತೆರವುಗೊಳಿಸಿ, ಸೇವೆಗೆ ಪುನರ್‌ ಸ್ಥಾಪಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (10) ರ ಆದೇಶಗಳಲ್ಲಿ ಶ್ರೀ ಎಲ್‌. ರಂಗಪ್ಪ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಚಿಕ್ಕಮಗಳೂರು, ಇವರು ದಿನಾಂಕ : 30-06-2011 ರಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವುದರಿಂದ, ಹಾಗೂ ಶ್ರೀಮತಿ 
ನೂರ್‌ ಜಹಾನ್‌ ಬೀ, ನಿವೃತ್ತ ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸನ. ಇವರು ಈಗಾಗಲೇ 
ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವ ಕಾರಣ, ಸದರಿಯವರುಗಳ ಮೇಲಿನ ಆರೋಪಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು 1958 ರ ನಿಯಮ-214 ರಡಿ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (7) ರಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಇವರು ಈ ಪ್ರಕರಣದಲ್ಲಿ ಕರ್ತವ್ಯ 
ನಿರ್ಲಕ್ಷತೆ ತೋರಿದ ಈ ಕೆಳಕಂಡ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳ ನಿಯಮ-1। ಮತ್ತು 13 
ರಡಿಯಲ್ಲಿ ಜಂಟಿ ಶಿಸ್ತುಕ್ರಮ ಕೈಗೊಳ್ಳಲು ಕರಡು ದೋಷಾರೋಪಣಾ ಪಟ್ಟಿಯನ್ನು ಅನುಬಂಧ-। ರಿಂದ 4 ನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದರು. 
ಶ್ರೀಮತಿ ಪದ್ಮಮ್ಮ ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಮಂಗಳೂರು. 
ಶ್ರೀ ಮಂಟೇಲಿಂಗಾಚಾರ್‌, ಉಪ ನಿರ್ದೇಶಕರು (ಆಡಳಿತ) ಕೊಪ್ಪಳ ಜಿಲ್ಲೆ 
ಶ್ರೀ ಎಲ್‌. ರಂಗಪ್ಪ, ನಿವೃತ್ತ ಉಪ ನಿರ್ದೇಶಕರು, ಚಿಕ್ಕಮಗಳೂರು ಜಿಲ್ಲೆ 
ಶ್ರೀ ಸಿ. ಆರ್‌. ಪರಮೇಶ್ವರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ತರೀಕೆರೆ ವಲಯ. 
ಶ್ರೀ ಕೆ. ಎನ್‌. ಜಯಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೀರೂರು ವಲಯ. 
ಶ್ರೀ ಸಿ.ಬಿ. ಜಯರಂಗ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಉತ್ತರ ವಲಯ-4, ಯಲಹಂಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀಮತಿ ನೂರ್‌ ಜಹಾನ್‌ ಬಿ. ನಿವೃತ್ತ ಹಿ೦ದಿನ ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಹಾಸನ. 
ಶ್ರೀಮತಿ ಲಲಿತಾ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಛೇರಿ, ಹಾಸನ. 
ಶ್ರೀ ಎಲ್‌. ಬೋರಯ್ಯ, ಪ್ರಥಮ ದರ್ಜೆ ಸಹಾಯಕರು, ಆಯುಕ್ತರ ಕಛೇರಿ, ಬೆ೦ಗಳೂರು. 

10. ಶ್ರೀ ಸಿ. ಎನ್‌. ಲೋಕೇಶ್‌, (ಅಮಾನತ್ತಿನಲ್ಲಿ) ಪ್ರಥಮ ದರ್ಜೆ ಸಹಾಯಕ, ಉಪ ನಿರ್ದೇಶಕರ ಕಛೇರಿ, ಹಾಸನ. 

1. ಶ್ರೀ ಬೆಟ್ಟೇಗೌಡ, (ಅಮಾನತ್ತಿನಲ್ಲಿ) ಪ್ರಥಮ ದರ್ಜೆ ಸಹಾಯಕ, ಉಪ ನಿರ್ದೇಶಕರ ಕಛೇರಿ, ಹಾಸನ. 

ಮುಂದುವರೆದು ಇಂತಹದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆನ್ನಲಾದ ಶ್ರೀ ಜಿ. ರಂಗನಾಥಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಡೂರು, 
ಚಿಕ್ಕಮಗಳೂರು ಜಿಲ್ಲೆ, ಇವರಿಗೆ ಸಂಬಂಧಿಸಿದಂತೆ ಶಿಸ್ತು ಕ್ರಮ ಜರುಗಿಸುವ ಕುರಿತು ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರಲ್ಲಿ ಸದರಿಯವರ ಹೆಸರನ್ನು 
ಸಹ ಜಂಟಿ ಶಿಸ್ತುಕ್ತಮದಲ್ಲಿ ಸೇರ್ಪಡೆ ಮಾಡಲು ಅನುಮೋದನೆ ಪಡೆದುಕೊಳ್ಳಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರಲ್ಲಿ ಶ್ರೀಮತಿ ಬಿ. ಲಲಿತಾ ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಹಾಸನ 
ಇವರ ವಿರುದ್ಧ ಶಿಸ್ತು ಕ್ರಮ ಕಾಯ್ದಿರಿಸಿ, ಸೇವೆಗೆ ಪುನರ್‌ ಸ್ಥಾಪಿಸಲಾಗಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ (11) ರಲ್ಲಿ ಶ್ರೀ ಸಿ. ಎನ್‌. ಲೋಕೇಶ್‌ ಮತ್ತು 
ಶ್ರೀ ಸಿ. ಆರ್‌. ಬೆಟ್ಟೇಗೌಡ, ಪ್ರಥಮ ದರ್ಜೆ ಸಹಾಯಕ, ಇವರುಗಳ ವಿರುದ್ಧ ಶಿಸ್ತು ಕ್ರಮ ಕಾಯ್ದಿರಿಸಿ, ಸೇವೆಗೆ ಪುನರ್‌ ಸ್ಥಾಪಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (9) ರಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಇವರ ಪ್ರಸ್ತಾವನೆಯನ್ನು ಆಧರಿಸಿ 
ಪ್ರಕರಣದ ಗಂಭೀರತೆಯ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿತರೆಂದು ಗುರುತಿಸಲಾಗಿರುವ ಒಟ್ಟು 12 ಅಧಿಕಾರಿಗಳ ವಿರುದ್ಧ ಕರ್ನಾಟಕ ನಾಗರೀಕ 
ಸೇವಾ (ಸಿಸಿಎ) ನಿಯಮಾವಳಿಗಳು 1957 ರ ನಿಯಮ-।। ಮತ್ತು 13 ರಡಿ ಜಂಟಿ ಶಿಸ್ತು ಕ್ರಮ ಜರುಗಿಸಲು ಕಾರಣ ಕೇಳುವ ನೋಟೀಸುಗಳನ್ನು 
ಜಾರಿಗೊಳಿಸಲಾಗಿತ್ತು ಆರೋಪಿತ ಅಧಿಕಾರಿ/ನೌಕರರು ನಿಗಧಿತ ಕಾಲಾವಧಿಯಲ್ಲಿ ಅಧಿಕಾರಿ ಪ್ರತಿರಕ್ಷಣಾ ಹೇಳಿಕೆಗಳನ್ನು ಸಲ್ಲಿಸಿರುವುದಿಲ್ಲ. ಆದರೆ, 07 
ಆರೋಪಿತ ಅಧಿಕಾರಿ ನೌಕರರುಗಳ ಮೇಲೆ ಓದಲಾದ ಕ್ರಮ ಸಂಖ್ಯೆ (12) ರಿಂದ (20) ರವರೆಗೆ ಸಲ್ಲಿಸಿರುವ ಲಿಖಿತ ಹೇಳಿಕೆಗಳಲ್ಲಿ ತಮ್ಮ ಮೇಲಿನ 
ಆರೋಪಗಳನ್ನು ಅಲ್ಲಗಳೆದು ತಮ್ಮನ್ನು ಆರೋಪದಿಂದ ಮುಕ್ತಗೊಳಿಸುವಂತೆ ಕೋರಿದ್ದಾರೆ. ಹಾಗೂ ಉಳಿದ 05 ಅಧಿಕಾರಿ ನೌಕರರುಗಳು ತಮ್ಮ 
ಪ್ರತಿರಕ್ಷಣಾ ಹೇಳಿಕೆಗಳನ್ನು ಸಲ್ಲಿಸಿರುವುದಿಲ್ಲ. ಆನಂತರ ಶ್ರೀಮತಿ ವೈ.ಎಂ.ನೂರ್‌ ಜಹಾನ್‌ ಬೀ. ನಿವೃತ್ತ ಪತ್ರಾಂಕಿತ ಸಹಾಯಕರು ಮತ್ತು ಶ್ರೀಮತಿ ಬಿ. 
ಲಲಿತಾ, ಪತ್ರಾಂಕಿತ ವ್ಯವಸ್ಥಾಪಕರು ಇವರು ತಮ್ಮ ಪ್ರತಿರಕ್ಷಣಾ ಹೇಳಿಕೆಗಳನ್ನು ದಿನಾಂಕ : 11-01-2012 ಮತ್ತು 16-01-2012 ರಲ್ಲಿ ಸಲ್ಲಿಸಿದ್ದಾರೆ. 

ಈ ಪ್ರಕರಣದಲ್ಲಿ ಆರೋಪಿತ ಅಧಿಕಾರಿಗಳು ಸಲ್ಲಿಸಿರುವ ತಮ್ಮ ಪ್ರತಿರಕ್ಷಣಾ ಹೇಳಿಕೆಗಳಲ್ಲಿ ಅವರುಗಳ ಮೇಲಿನ ಆರೋಪಗಳನ್ನು 
ಅಲ್ಲಗಳೆದಿರುವುದರಿಂದ ಹಾಗೂ ಮೂವರು ಅಧಿಕಾರಿಗಳು ಪ್ರತಿರಕ್ಷಣಾ ಹೇಳಿಕೆಗಳನ್ನು ಸಲ್ಲಿಸದೇ ಇರುವುದರಿಂದ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು 
ತಿಳಿದುಕೊಳ್ಳಲು ವಿಚಾರಣೆ ಮಾಡುವುದು ಸೂಕ್ತವೆಂದು ನಿರ್ಣಯಿಸಿ, ಕರ್ನಾಟಕ ನಾಗರೀಕ ಸೇವಾ (ಸಿ.ಸಿ.ಎ) ನಿಯಮಾವಳಿಗಳು 1957 ರ ನಿಯಮ- 
11 ಹಾಗೂ 13 ರ ಅಡಿಯಲ್ಲಿ ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಕ ಮಾಡಲು ಸೂಕ್ತವೆಂದು ನಿರ್ಧರಿಸಿ ಅದರಂತೆ, ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 17 ಡಿಜಿಪಿ 2011, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪ್ರೌಢಶಾಲೆಗಳ ಸ್ಥಳಾ೦ತರ/ಹಸ್ತಾಂತರದ ಹೆಸರಿನಲ್ಲಿ 
ನಡೆದಿರುವ ಅಕ್ರಮಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಕರ್ತವ್ಯ ನಿರ್ಲಕ್ಷತೆ ತೋರಿದ ಈ ಕೆಳಕಂಡ ಅಧಿಕಾರಿಗಳ ಮೇಲಿನ ಆರೋಪಗಳ ಬಗ್ಗೆ ವಿಚಾರಣೆ 
ನಡೆಸಲು ಕರ್ನಾಟಕ ನಾಗರೀಕ ಸೇವಾ (ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ-1| ಮತ್ತು 13 ರಡಿ 
ಇಲಾಖಾ ವಿಚಾರಣೆ ನಡೆಸಲು ನಿಯಮ-1| (2) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಶ್ರೀ ಕುಕ್ಕಾಜಿ ರಾಮಕೃಷ್ಣಭಟ್‌, 
ವಿಚಾರಣಾಧಿಕಾರಿ, ನಿವೃತ್ತ ನ್ಯಾಯಾಧೀಶರು, ನಂ. 2, 1ನೇ ಕ್ರಾಸ್‌, ಜುಡಿಷಿಯಲ್‌ ಲೇಔಟ್‌, ಸಂಜಯನಗರ, ಬೆಂಗಳೂರು-560 094 ಇವರನ್ನು ಈ 


© AMM ಹ ಜು ಬಟ ಐಲ್‌ 


೧೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩, ೨೦೧೨ ಭಾಗ-೧ 





ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯನ್ನಾಗಿಯೂ ಹಾಗೂ ನಿಯಮ-11 (5) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಸವೇಗೌಡ, 
ಪ್ರಾಂಶುಪಾಲರು, ಡಯಟ್‌, ಚಿಕ್ಕಮಗಳೂರು, ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಿಸಿ ಆದೇಶಿಸಿದೆ. 
1. ಶ್ರೀಮತಿ ಪದ್ಮಮ್ಮ ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಮಂಗಳೂರು. 
ಶ್ರೀ ಮಂಟೇಲಿಂಗಾಚಾರ್‌, ಉಪ ನಿರ್ದೇಶಕರು (ಆಡಳಿತ) ಕೊಪ್ಪಳ ಜಿಲ್ಲೆ. 
ಶ್ರೀ ಎಲ್‌. ರಂಗಪ್ಪ, ನಿವೃತ್ತ ಉಪ ನಿರ್ದೇಶಕರು, ಚಿಕ್ಕಮಗಳೂರು ಜಿಲ್ಲೆ. 
ಶ್ರೀ ಸಿ. ಆರ್‌. ಪರಮೇಶ್ವರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ತರೀಕೆರೆ ವಲಯ. 
ಶ್ರೀ ಕೆ. ಎನ್‌. ಜಯಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೀರೂರು ವಲಯ. 
ಶ್ರೀ ಸಿ. ಬಿ. ಜಯರಂಗ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಉತ್ತರ ವಲಯ-4, ಯಲಹಂಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀಮತಿ ನೂರ್‌ ಜಹಾನ್‌ ಬಿ. ನಿವೃತ್ತ ಹಿಂದಿನ ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಹಾಸನ. 
ಶ್ರೀಮತಿ ಲಲಿತಾ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಛೇರಿ, ಹಾಸನ. 
ಶ್ರೀ ಎಲ್‌. ಬೋರಯ್ಯ, ಪ್ರಥಮ ದರ್ಜೆ ಸಹಾಯಕರು, ಆಯುಕ್ತರ ಕಛೇರಿ, ಬೆ೦ಗಳೂರು. 
ಶ್ರೀ ಸಿ. ಎನ್‌. ಲೋಕೇಶ್‌, ಪ್ರಥಮ ದರ್ಜೆ ಸಹಾಯಕ, ಸರ್ಕಾರಿ ಪ್ರೌಢಶಾಲೆ, ಬೆಳವಾಡಿ, ಅರಕಲಗೂಡು ತಾ : ಹಾಸನ ಜಿಲ್ಲೆ. 
ಶ್ರೀ ಸಿ. ಆರ್‌. ಬೆಟ್ಟೇಗೌಡ, ಪ್ರಥಮ ದರ್ಜೆ ಸಹಾಯಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ. 
12. ಶ್ರೀ ಜಿ. ರಂಗನಾಥಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಡೂರು ವಲಯ. 

ವಿಚಾರಣೆ ನಡೆಸಲು ಸ್ಥಳಾವಕಾಶ ಹಾಗೂ ಶೀಘಲಿಪಿಗಾರರ/ಬೆರಳಚ್ಚುಗಾರರ ಸೇವೆಯನ್ನು ವಿಚಾರಣಾಧಿಕಾರಿಗೆ ಒದಗಿಸಲು ಹಾಗೂ 
ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿ ಸಲ್ಲಿಸಿದ ನಂತರ ಅವರಿಗೆ ಸಂಭಾವನೆಯನ್ನು ಮತ್ತು ಸಾರಿಗೆ ಭತ್ಯೆಯನ್ನು ಸೇರಿದಂತೆ ಒಟ್ಟು ರೂ. 
15,000/- (ರೂ. ಹದಿನೈದು ಸಾವಿರ ಮಾತ್ರ ಮಂಜೂರು ಮಾಡುವಂತೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಇವರಿಗೆ 
ಸೂಚಿಸಿದೆ. 

ವಿಚಾರಣಾಧಿಕಾರಿಗಳು ಪ್ರತಿ ಆರೋಪದ ಬಗ್ಗೆ ನಿಯಮಾನುಸಾರ ವಿಚಾರಣೆ ನಡೆಸಿ, ಸ್ಪಷ್ಟ ನಿರ್ಣಯಗಳನ್ನೊಳಗೊಂಡ ವಿಚಾರಣಾ 
ವರದಿಯನ್ನು ಈ ಆದೇಶ ತಲುಪಿದ 2 ತಿಂಗಳೊಳಗಾಗಿ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.925 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಆಡಳಿತ) 


2 90 2 ರಾ WN 


ಹ ತ್‌ 
ರ್‌ ಧು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ವಿಷಯ: ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ಹೂಡಿಕೆ ಆಯುಕ್ತರು, ಕರ್ನಾಟಕ ಎಂಬ ಹುದ್ದೆಯನ್ನು 
ತಾತ್ಕಾಲಿಕವಾಗಿ ಸೃಜಿಸುವ ಬಗ್ಗೆ.- 

ಓದಲಾಗಿದೆ: ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಕಡತ ಸಂಖ್ಯೆ ಸಿಐ 65 ಎಸ್‌ಪಿಐ 2012ರ ಟಿಪ 


ಪ್ರಸ್ತಾವನೆ: 
ಮೇಲೆ ಓದಲಾದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಕಡತದಲ್ಲಿ ಜೂನ್‌ 2012ರಲ್ಲಿ ನಡೆಯಲಿರುವ 0॥/-2012 (Global Investors 
Meet, 2012) ಕಾರ್ಯಕ್ರಮದ ಅಂಗವಾಗಿ ಬಂಡವಾಳ ಹೂಡಿಕೆದಾರರ ಮತ್ತು FICCI,Cll ಮತ್ತು ಕೇಂದ್ರ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ 
ಮಂತ್ರಾಲಯಗಳೊಂದಿಗೆ ಕರ್ನಾಟಕ ರಾಜ್ಯದ ಪರವಾಗಿ ಸಮನ್ವಯ ನಡೆಸುವ/ಚರ್ಚಿಸಲು ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ 
ಇವರನ್ನು ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, ಕೈಗಾರಿಕೆ/ಹೂಡಿಕೆ. ಕರ್ನಾಟಕ ಸರ್ಕಾರ ಎಂದು ಮರು ಪದನಾಮೀಕರಿಸಲು ಕೋರಿರುತ್ತಾರೆ. ಆದರೆ, 
ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ G1M-2012 ಮುಗಿಯುವವರೆಗೆ ತಾತ್ಕಾಲಿಕವಾಗಿ ಸರ್ಕಾರದ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ 
ಮತ್ತು ಹೂಡಿಕೆ ಆಯುಕ್ತರು, ಕರ್ನಾಟಕ ಎಂಬ ಹೊಸ ಹುದ್ದೆಯನ್ನು ಸೃಜಿಸಿ, ಈ ಹುದ್ದೆಯ ಹೆಚ್ಚುವರಿ ಪ್ರಭಾರವನ್ನು ನಿವಾಸಿ ಆಯುಕ್ತರು, ನವದೆಹಲಿ 
ಇವರಿಗೆ ವಹಿಸಲು ಪ್ರಸ್ತಾಪಿಸಿದ್ದು. ಈ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತಿ ವ್ಯಕ್ತಪಡಿಸಿರುತ್ತದೆ. 
ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು; ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 175 ಸಅಸೇ 2012, ಬೆಂಗಳೂರು, ದಿನಾಂಕ 15-03-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2012ರ GIM ಅಂಗವಾಗಿ ಬಂಡವಾಳ ಹೂಡಿಕೆದಾರರ ಮತ್ತು ಸರ್ಕಾರದ ಮಧ್ಯೆ 
ಸಮನ್ವಯ ನಡೆಸಲು ಸದರಿ 2012ರ GIM ಮುಗಿಯುವವರೆಗೆ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ಹೂಡಿಕೆ ಆಯುಕ್ತರು, ಕರ್ನಾಟಕ 
ಎಂಬ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಸದರಿ ಹುದ್ದೆಯಲ್ಲಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಇವರನ್ನು ಹೆಚ್ಚುವರಿ 
ಪ್ರಭಾರದಲ್ಲಿರಿಸಿ, ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1159 ಪ್ರ.ಕಾ/2012, ದಿನಾ೦ಕ 7-3-2012ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ. ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 926 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


